4 


ಅಗಸ್ಟ್‌ 20೧ ಸಂಜಿಕೆ 


‘ 


ಕರ್ನಾಟಕ ಉತ್ಸಷ್ಪ ಕಲೆ, 
ಸಾಹಿತ್ಯ ಸಂಸ್ಕೃತಿ...ಗಳ ಬೀಡು 


ಸಾವಿರಾರು ವರ್ಷಗಳ ಶ್ರೇಷ್ಠ ಸಂಸ್ಕೃತಿ, ಶ್ರೀಮಂತ ಕಲೆ, ಅನುಪಮ 
ಸಾಹಿತ್ಯ ಭಂಡಾರ ಹೊಂದಿರುವ ಕರ್ನಾಟಕದ ವೈಭವವನ್ನು ದೇಶದ 
ಉದ್ದಗಲಕ್ಕೂ ಮೆರೆಸಿದ ಹಿರಿಮೆ ಕನ್ನಡಿಗರದು. ಸಾಮಾಜಿಕ 
ಸಮಾನತೆ, ಹೃದಯ ವೈಶಾಲ್ಕತೆಯ ಮೂಲಸೆಲೆಯಲ್ಲಿ ಮೂಡಿಬಂದ 
ನಾಡಿನ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯಗಳು ಸದಾ ಪಸ್ತುತ. 
ಅವು ಮನುಕುಲಕ್ಕೆ ನೀಡಿದ ಅಭೂತಪೂರ್ವ ಕೊಡುಗೆಗಳು. 


ದೇಶದ ಕಲಿ, ಸಾಹಿತ್ಯ, ಕ್ರೀಡೆ, ವಿಜ್ಞಾನ. ತಂತ್ರಜ್ಞಾನಗಳ೦ತಹ ಮಹತ್ತರ 
ರಂಗಗಳಲ್ಲಿ ಮಹೋನ್ನತ ಕಾಣಿಕೆ ನೀಡಿದ ಕರ್ನಾಟಕವನ್ನು ಮತ್ತಷ್ಟು 
ಸಮೃದ್ದಗೊಳಿಸಬೇಕೆಂಬುದೇ ಸರ್ಕಾರದ ದೃಢ ಸಂಕಲ್ಪ. ಪ್ರಾದೇಶಿಕ 
ಅಸಮತೋಲನ ನಿವಾರಣೆಗೆ ಒತ್ತು ನೀಡಿರುವ ಸರ್ಕಾರ ಉತ್ತರ 
ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಾಶಸ್ತ್ಯ ನೀಡಿ 
ಕಾರ್ಯಪವೃತ್ತವಾಗಿದೆ. 


ರಿ 


ಕರ್ನಾಟಕ ವಾರ್ತೆ 


ನಮ್ಮ ಮಾನನ 


ಆಗಸ್ಟ್‌ 2011 


ಸಂಪುಟ : 5 ಸಂಚಿಕೆ : 4 
Editor, Printer and Publisher 
Rajeshwari H.S., 
No. 114/5, 9h Cross, 2nd Main 
Chamarajpet, Bangalore - 560 018. 
Mobile : 9449345698 


® : 26757159 


ಸಂಪಾದಕ ಮಂಡ? ಮ ಮ 


ಸಲಹೆ - ಸಹಕಾರ 
ಅಳಾ ವಿಜಯಾ, ಸಪ ರ ಬಿ.ಎನ್‌. 


ಮಾನಸ ಬಳಗ 
ಸ ತಾಜ್‌, ವೇದವಲ್ಲಿ ಜಿವಿ 
ವೈ.ಎನ್‌. ಕಾಲ 


ಚಂದಾ ವಿವರ 


ಬಿಡಿಪ್ರತಿ 8-00 ರೂ. 
ವಾರ್ಷಿಕ ಚಂದಾ 100-00 ರೂ. 
(ವಿಶೇಷ ಸಂಚಿಕೆಯೊಂದಿಗ್ರೆ 

ಸಂಸ್ಥೆಗಳಿಗೆ 150-00 ರೂ. 


ನಮ್ಮ ಮಾವನ 


114/5, ಕ ತಿರುವು, 2ನೇ ಮುಖ್ಯರಸ್ತೆ. 
ಚಾಮರಾಜಪೇಟೆ, ಬೆಂಗಳೂರು - _ 560 018 


ಚಂದಾಹಣವನ್ನು ಈ ಎಳಾಸಕ್ರೆ ಚೆಕ್‌ ಅಥವಾ 
8.8. . ಕಳಿಸಬಹುದು 

ವೈಸೂರಿನಲ್ಲ ಓದುಗರು ಪ್ರತಿಗಳಿಗೆ ಹಾಗೂ 
ಚಂದಾ ನವೀಕರಣಕ್ಷೆ ಸಂಪರ್ಕಿಸ 


ವೆಂ. ವನಜ 


- 2329, ಬಿನೇ ಮೈನ್‌, 2ನೇ ಹಂತ, 
ವಜಯನಗರ, ಮೈಸೂರು - ೨70 017 


ಅವಳಿಗೆ ಆರೋಗ್ಯವೂ ಬೇಡವೆ! 


ಥಿರಲಿರತದ ಸ ಸಂದರ್ಭದಲ್ಲಿ ಸಾರ್ವಜನಿಕ ಆರೋಗ್ಯದ ಬಗ್ಗೆ ಇರುವ 


ನ೦ಪಾದಿಹೀ೦ಮು ನಿರ್ಲಕ್ಷ್ಯ ದಿಂದಾಗಿ ಬಡತನದ ರೇಖೆಯ ಕೆಳಗೆ ಇರುವ ಮಹಿಳೆಯರ 
ಬದುಕು ಅಸಹನೀಯವಾಗಿದೆ. ಒಂದು ಕಡೆ "ಸೂಪರ್‌ ಸ್ಥಷಾಲಿಟ' ಆಸ್ಪತ್ರೆಗಳು 
ಬೇರೆ ಬೇರೆ ದೇಶಗಳ ಶ್ರೀಮಂತರನ್ನು ಆಕರ್ಷಿಸಲು, ಉನ್ನತ ಮಟ್ಟದ 
ತಂತ್ರಜ್ಞಾನ ವ್ಯವಸ್ಥೆ ನಯ ಚಿಕಿತ್ಸೆಯನ್ನು ನೀಡಲು ಪೈಪೋಟಿ ನಡೆಸುತ್ತಿದೆ, ಭಾರತದ ಲಕ್ಷಾಂತರ ಮಂದಿ 
ಬಡವರು ಉಪವಾಸದಿಂದಾಗಿ ಹೊಟ್ಟಿಗೆ ಸರಯದ ಪೌಷ್ಟಿಕ ಅಹಾರ ಸೇವಿಸದೇ ಸದಾ ಅನಾರೋಗ್ಯದಿಂದ 
ಹನಲುನಂಕತ ಕುಟುಂಬದ, ಕೊನೆಗೆ ಮಕ್ಕಳ ರಕ್ಷಣೆ ಮಾಡಲೇಬೇಕಾದ ಮಹಿಳೆಯರು 
ಷಿಕತೆಯಿಂದಾಗಿ ನಾನಾ ರೋಗಗಳಿಗೆ ತುತಾಗಿ ಸದ್ದಿಲ್ಲದೇ ಸಾವನ್ನಪ್ಪುತ್ತಾರೆ. 
ಮಹಾನಗರ ಪಾಲಿಕೆ ಈಗ 25 ಹೆರಿಗೆ ಆಸತ್ರೆಗಳನ್ನು 28 ಆರೋಗ್ಯ ಕೇಂದ್ರಗಳನ್ನು 
ಆರು ರೆಫರಲ್‌ ಆಸ್ಪತ್ರೆಗಳನ್ನು 10 ಉಪ ಆರೋಗ್ಯ ಕೇಂದ್ರಗಳನ್ನು ರಾಜ್ಯ ಸರ್ಕಾರಕ್ಕೇ ವಹಿಸಿಕೊಡಲು 
ನಿರ್ಧರಿಸಿದೆ. ಏಕೆಂದರೆ ಇಲ್ಲಿ ಎಲ್ಲೂ ಸರಿಯಾದ ವೈದ್ಯರೇ ಇಲ್ಲ. 'ಜೇಮಣತಿಯ ಅದಿಕಾರ ಇರುವುದು 
ಸರ್ಕಾರಕ್ಕೆ ಮಾತ್ರ. ಎಷ್ಟು ಬಾರಿ ಕೇಳಿದರೂ pp ಸೇಮಕಾತಿ ಮಾಡದೇ ಇರುವುದರಿಂದ 
ಆಸ್ಪತ್ರೆಗಳನ್ನು ನಡೆಸುವುದು ಅಸಾಧ್ಯ ಎಂದು ಬೆಂಗಳೂರು ನಗರ ಪಾಲಿಕೆ ನಿರ್ಧರಿಸಿದೆ. ನಗರದಲ್ಲಿಯೇ 
ಶ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ಹಳ್ಳಿಗಳನ್ನು ಕೇಳುವವರು ಯಾರು? 
ಸೇವಾ ಸೌಲಭ್ಯಗಳನ್ನು ತಾನು ಒದಗಿಸದೆ, knee ಮತ್ತು ಸೌಲಭ್ಯಗಳನ್ನು ಒದಗಿಸುವವರಿಗೆ 
ಮಧ್ಯಸ್ಥಿಕೆ ವಹಿಸುತ್ತಿದೆಯೇ ಫೂದತು ನೇರವಾಗಿ ಜವಾಬ್ದಾರಿಯನ್ನು ಪಹಿಸುವಲ್ಲಿ ಸರ್ಕಾರ ಸೋಲುತ್ತಿದೆ. 
ಹೈದರಾಬಾದ್‌ ಸ್ಪೀವಾದಿ ಲೇಖಕಿ ಸೂಸಿತಾರು ಹೇಳುವ ನ “ಯುರೋಪಿನಲ್ಲಿ ಇರುವ ಹಾಗೆ ಜನರ 
ಆರೋಗ್ಯದ ಜವೌಬ್ದಾರಿ ಸರ್ಕಾರದ್ದು ಎನ್ನುವ ಕಲ್ಪನೆ ನಮ್ಮಲ್ಲಿ ಇಲ್ಲ. ಜೊತೆಗೆ ಆರೋಗ್ಯ ಒಂದು ಹಕ್ಕು 
ಎನ್ನವ ಕಲ್ಪನೆ ಬಾರತದ ರಾಜಕೀಯ, ಸಂಸ್ಕೃತಿಯ ಭಾಗವೇ ಆಗಿಲ್ಲ.” ಹಾಗಾಗಿಯೇ ದುಡ್ಡಿದ್ದವರಿಗೆ 
ದ ಆರೋಗ್ಯ, ಔಷಧೋಪಚಾರ. 
ಗ್ರಾಮೀಣ ಪ್ರದೇಶದಲ್ಲಿ ಕೈಗೆ ಎಟುಕುವ ಆರೋಗ್ಯ ಸೇವೆಗಳೇ ಕಡಿಮೆ. ಪ್ರಾಥಮಿಕ ಆರೋಗ್ಯ 
ಕೇಂದ್ರಗಳು ಬರಿಯ "ವ್ಯಾಕ್ಸಿನೇಶನ್‌'ಗೆ ಮಾತ್ರ ಬಳಕೆಯಾಗುತ್ತವೆ. ಸೌಲಭ್ವಗಳಿಲ್ಲ; ವೈದ್ಯರಂತೂ ಕಾಣುವುದಕ್ಕೇ 
ಸಿಗುವುದಿಲ್ಲ. ಇನ್ನು ಉಚಿತ ಔಷಧಿಗಳು ಸಿಗುವುದಾದರೂ ಎಲ್ಲಿಂದ? ವಿಧಿಯಿಲ್ಲದೇ ಖಾಸಗಿ ಆಸ್ಪತ್ರೆಗಳೇ 
ಕೊನೆಗೆ ಅವರ ಆಯ್ಕೆಯಾಗಬೇಕಾಗುತ್ತದೆ. ಅಧಕ ಸಾಲ-ಸೋಲಗಳಿಗೆ ಬಲಿಯಾಗುವ ಮಹಿಳೆಯರ 
ದೈನೇಸಿ ಸ್ಥಿತಿಯನ್ನು ಕೂಡಾ ವೈದ್ಯಕೀಯ ವ್ಯವಸ್ಥೆ ಬಳಸಿಕೊಳ್ಳುತ್ತಿದೆ. "ಕ್ಲಿನಿಕಲ್‌ ಟ್ರಯಲ್‌'ಗಳಿಗೆ ಹೆಂಗಸರು 
ಬಲಿಯಾಗುತ್ತಿರುವುದು ಹೀಗೆಯೇ. ಹೊಸ ಹ್ರಷಧಗಳಿಗೆ ಒಪಿಗೆ 'ಪಡೆಯುವುದಕ್ಕೋಸ್ಕರ ಔಷ ಷಧ ಕಂಪನಿಗಳು 
ಈ ಕ್ಷಿನಿಕಲ್‌ ಟ್ರಯಲ್‌ ನಡೆಸುತ್ತವೆ. ಔಷಧಗಳ ಸಮರ್ಥತೆಯನ್ನು ದ ದೃಢೀಕರಿಸುವುದಕ್ಕಾಗಿ ಮಾಡುವ ಠಈ 
ಪರೀಕ್ಷೆಯನ್ನು  ಮನುಷ್ಠರ ಮೇಲೆ ನಡೆಸಲಾಗುತ್ತದೆ. ಈ ಸ್ರಯೋಗ ಪರೀಕ್ಷಗ ಸಂಬಂಧಿಸಿದಂತೆ ಅನೇಕ 
ಕೊಡುಗೆ ಇದ್ದಾಗ್ಯೂ ಬಹಳಷ್ಟು ಬಡ ಗಾಮೀಣ, ಆದಿವಾಸಿ ಮಹಿಳೆಯರು ಈ ಟಿಸ್‌ ಗಳಿಗೆ 
ಒಳಗಾಗಿ ಸತ್ತು ಹೋಗಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಆಂಧ್ರಪ್ರದೇಶ ಹಾಗೂ ಗುಜರಾತ್‌ನಲ್ಲಿ 
10ರಿಂದ 14 "ವಷ ರ್ಷದ ಆದಿವಾಸಿ ಹೆಣ್ಣುಮಕ್ಕಳ ಮೇಲೆ ಸರ್ವಿಕಲ್‌ ಕ್ಯಾನ್ಸರ್‌ ತಡೆಗಟ್ಟಲು ಕಂಡುಹಿಡಿದ 
"ಹೂಮನ್‌ ಪ್ಯಾಪಿಲೋಮ ವೈರಸ್‌ 'ಅನ್ನು ಪಯೋಗಿಸ ಲಾಯಿತು. ಈ ಪ್ರಯೋಗದಲ್ಲಿ ನಡೆದ ತಪ್ಪಿನಿಂದಾಗಿ 
ಠಃ ವ್ಯಾಕಿನ್‌ ಹಾಕಲ್ಪಟ್ಟ ಎಲ್ಲಾ ಹುಡುಗಿಯರೂ ಸತ್ತು ಹೋದರು! 
2010ರಲ್ಲಿ "ಸಮ' ಎನ್ನುವ ಮಹಿಳಾ ಆರೋಗ್ಯ ಹಕ್ಕುಗಳ ಸ ಸಂಸ್ಥೆ ನಡೆಸಿದ ಅಧ್ಯಯನ ಈ 
ವಿಚಾರದ ಮೇಲೆ ಬೆಳಕು ಚೆಿದೆ. ಈ ಪ್ರಯೋಗ ನಡೆಸುವ ಮೊದಲು ಎಲಾ, _ವಿಜಾರ ತಿಳಿಸಿ 
ಅವರಿಂದ ಒಪ್ಪಿಗೆ ಪಡೆಯಬೇಕು. ಅವರ ಆರೋಗ್ಯದ ಸಮೀಕ್ಷೆ ನಡೆಸಬೇಕು. ಈ ಹುಡುಗಿಯರು 
ಅಪ ಪ್ಟಿಕತೆಯಿಂದ ಬಳಲುತ್ತಿರುವುದನ್ನು ಗಮನಿಸದೇ ಇಂತಹ ಅಪಾಯಕಾರಿ ಪ್ರಯೋಗವನ್ನು ಅವರ 
ಮೇಲೆ "ಪ್ರಯೋಗಿಸಿವೆ. ಹೀಗೆ ಕಂಪನಿಯ ಲಾಭದ ಹುಚ್ಚಾಟ, ಸರ್ಕಾರದ ನಿರ್ಲಕ್ಷ್ಯಗಳು ಅಸಹಾಯಕ 
ಮಹಿಳೆಯರನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿವೆ. " ಸಮ' ಸಂಸ್ಥೆಯ ಅಧ್ಯಯನದಿಂದಾಗಿ ಕೇಂದ್ರ ಸರ್ಕಾರ 
ವಿಚಾರಣಾ ಆಯೋಗವನೆ ್ಲೇನೋ ನೇಮಿಸಿತು. ಸಾವಿಗೆ ಇಂಥದೇ ಕಾರಣ ಎಂದು ಹೇಳಲಾಗದಿದ್ದರೂ 
ಪ್ರಯೋಗ ಪರೀಕ್ಷಯ ಯೋಜನೆ ಹಾಗೂ ಕಾರ್ಯರೂಪದಲ್ಲಿ ಕೆಲವು ಸಣ್ಣ-ಪುಟ್ಟ ದೋಷಗಳು ಇವೆಯೆಂದು 
ಸರ್ಕಾರದ ಆಯೋಗ ವರದಿ ಸಲ್ಲಿಸಿತು. ಈ ಸಣ್ಣ-ಪುಟ್ಟ ದೋಷಗಳೇ ಮಹಿಳೆಯರ ಬದುಕು, ಸಾವಿನ 
ಜೊತೆ ಆಟವಾಡುತ್ತಿರುವುದು. 
ಸ್ಪಾತಂತ್ಯ ಬಂದು ಇಷ್ಟು ವರ್ಷವಾದರೂ ಆಹಾರ, ವಸತಿ, ಆರೋಗ್ಯ ಕೆಲಸ-ಇಂತಹ ಮೂಲಭೂತ 
ಸೌಕರ್ಯಗಳಿಗೇ ನಾವಿನ್ನೂ "ಹೋರಾಟ ನಡೆಸಬೇಕಾಗಿರುವುದು ವಿಷಾದದ ಸಂಗತಿ. ಇದು ರಾಜಕೀಯ 


ER ನನ್ನು ನೂನನ 


ಸಂದರ್ಭದಲ್ಲಿ "ನಮ್ಮ 
ಗೆ ಓದುಗರೇ ಜೀವಾಳ. 


_ 


 ನನ್ನುಮಾನ 


ಇಚ್ಛಾಶಕ್ತಿಯ ಕೊರತೆಯನ್ನು ಸೂಚಿಸುತ್ತದೆ. ಮಹಿಳೆಯರ ಆರೋಗ್ಯವನ್ನೇ ಪಣವಾಗಿ ಇಡುವಂತಹ ಇಂತಹ 
ರಾಜಕೀಯ ಸಂಸ್ಕೃತಿ ನಮಗೆ ಬೇಕೆ? 


ಅವಳ ಸುತ್ತಲೇ ಗಿರಕಿ ಹೊಡೆಯುತ್ತಾ... 
ಹುಡುಗಿಯರ ವಿವಾಹದ ವಯಸ್ಸು ಹದಿನೆಂಟು ಆಗಿರಬೇಕೆ ಅಥವಾ ಇಪ್ಪತ್ತೊಂದು ಆಗಿರಬೇಕೆ ಎಂಬುದು 


ಈಗ ತೀವವಾಗಿ ಚರ್ಚಿತವಾಗುತ್ತಿರುವ ವಿಚಾರವಾಗಿದೆ. ಪೋಷಕರು ಸಲ್ಲಿಸಿರುವ ಹೇಬಿಯಸ್‌ ಕಾರ್ಪಸ್‌ ಅರ್ಜಿಗಳಿಗೆ 
ಹೈಕೋರ್ಟ್‌ ನೀಡಿದ ಆದೇಶದಿಂದಾಗಿ ಹಲವಾರು ಪರ- ವಿರೋಧಗಳು ವ್ಯಕ್ತವಾಗುತ್ತಿವೆ. ಯುವತಿಯರ ಮದುವೆ 
ವಯಸು ಇಪ್ಪತ್ತೊಂದು ಎನ್ನುವುದನ್ನು ಸಂಸತ್ತು ತಿದ್ದುಪಡಿ ಮಾಡುವ ಮೊದಲೇ ಡಾ. ಕ್ಕ. ಭಕ್ತವತ್ನಲ ನೇತೃತ್ವದ 
ವಿಭಾಗೀಯ ಸೀಶ ನೀಡಿರುವ ತೀರ್ಪು, ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಹಾಗೂ ಹಿಂದೂ ವಿವಾಹ ಕಾಯ್ದೆಯ 
5ನೇ ಕಲಮನ್ನು ಅರ್ಥೈಸಿರುವ ರೀತಿಯಿಂದಾಗಿ ವಿವಾಹದ ವಯಸಿನ ವಿಚಾರ ವಿವಾದಕ್ಕೀಡು ಮಾಡಿದೆ. 

ಮನಿಯಾಗ ಪಬುದ್ಧತೆ ಇರುವುದಿಲ್ಲ. ಹಿಂದೂ ವಿವಾಹ ಕಾಯ್ದೆಯ 5ನೇ ಕಲಮ್‌ನಲ್ಲಿ ಪೋಷಕರ 
ಅನುಮತಿ ಬೇಕೇ, ಬೇಡವೇ ಎಂಬುದರ ಬಗ್ಗೆ ಸ್ಪಷ್ಟ ಚಿತ್ರಣವಿಲ್ಲ, ಕಾನೂನು ಬದ್ಧವಾಗಿ ಮದುವೆಯ ವಯಸ್ಸು 
ಹುಡುಗಿಗೆ 18, ಹುಡುಗನಿಗೆ 21 ಎಂದು ಇದ್ದರೂ ಕಾನೂನು ಬದ' ಎಂಬುದರ ಬಗ್ಗೆ ವಿಶ್ಲೇಷಣೆ ಇಲ್ಲ. 
"ಕಾನೂನು ಬದ್ಧ' ಎಂಬುದನ್ನು "ಪೋಷಕರ ಅನುಮತಿ ಅಗತ್ಯ' ಎಂದು ಅರ್ಥ್ರೈಸಿಕೊಳ್ಳಬಹುದೇ ಎಂಬ ಹಿನ್ನೆ ಲೆಯಲ್ಲಿ, 
ವಿವಾಹವಾಗಿದ್ದರೂ ಅದನ್ನು pe ಈಗಾಗಲೇ ಏಳು ಯುವತಿಯರನ್ನು ಪಾಲಕರ ಬಳಿ ನಾನ 
ಕಳಿಸಿ ಎಂದು" ಹೈಕೋರ್ಟ್‌ ಆದೇಶಿಸಿದೆ. ಇಲ್ಲಿ ಅನೇಕ ಪ್ರಶ್ನೆಗಳಿವೆ: 

ಕಾನೂನಿನ 'ಚೌಕಟಿನಲ್ಲಿ ವಿವಾಹ ಎನ್ನುವುದು ia ಪ್ರಶ್ನೆ ಯೇ ಅಥವಾ ಇಬ್ಬರು ವ್ಯಕ್ತಿಗಳ ಪ್ರಶ್ನೆಯೇ? 
ಕೊನೆಗೆ ಜೊತೆಯಲ್ಲಿ ಬದುಕ 'ಜೇಕಾದವರು ನಿವಾಹಿತರೇ ಆಗಿರುವುದರಿಂದ ಕುಟುಂಬದ "ಒತ್ತಡಕ್ಕೆ ನ್ಯಾಯಾಲಯ 
er ಸರಿಯೇ? ಪ್ರಬುದ್ಧತೆಯ ಹೆಸರಿನಲ್ಲಿ ಈಗಾಗಲೇ ಮದುವೆಯಾಗಿರುವ ಹೆಣ್ಣುಮಕ್ಕಳನ್ನು ಅವರು 

ಚ್ಲಿಸದಿದ್ದರೂ ವಾಪಸ್ಸು ಪಾಲಕರ ಬಳಿ ಕಳಿಸಿದರೆ ಅವರಿಗೆ ಕುಟುಂಬದಿಂದ ಮೊದಲಿನ ಪೀತಿ 'ದೊಠೆಯುತದೆಯೆ? 
ಮ ಧಿಕ್ಕರಿಸಿ ಮದುವೆಯಾಗಿರುವುದರಿಂದ ಯಾವ ರೀತಿಯ ಹಿಂಸೆಗೆ ಆಕೆ ಬಲಿಯಾಗಬಿಹುದು? 
ಜಾತಿ, ಕಷಿ ಹಿನ್ನೆಲೆಯಲ್ಲಿ 'ಮರ್ಯಾದಾ' ಹತ್ಯೆಗಳು ನಡೆಯುವುದಿಲ್ಲ ಎಂದು ಹೇಗೆ ನಂಬುವುದು? ಹೆಣ್ಣು 
ಮಕ್ಕಳಿಗೆ ಇಪ್ಪತ್ತೊಂದು ವಯಸಿನಲ್ಲಿ ವಿವಾಹವಾಗುವ ಕಾಯ್ದೆ ಸಂಸತ್ತಿನಲ್ಲಿ ತಿದ್ದುಪಡಿಯಾಗುವ ಮೊದಲೇ ನ್ಯಾಯಾಲಯ 
ಇಂತಹ ತೀರ್ಪು ನೀಡುವುದು ಜನರಿಗೆ ಯಾವ ಸಂದೇಶವನ್ನು ರವಾನಿಸುತ್ತದೆ? "ಕಾನೂನು ಬದ್ಧ' ಎಂಬುದನ್ನು 
"ಪೋಷಕರ ಅನುಮತಿ' ಎಂದು ಅರ್ಥೈಸುವುದರಿಂದ, ವಾಖ್ಯಾನಿಸುವುದರಿಂದ ಶಗಾಗಲೇ ವಿವಾಹವಾಗಿರುವ 
ಹೆಣ್ಣುಮಕ್ಕಳ ಆಯ್ಕೆಯ ಸ್ಥಾತಂತ್ರ್ಯವನ್ನು ಸಂಪೂರ್ಣವಾಗಿ ಕಿತ್ತುಕೊಂಡಂತೆ ಆಗುವುದಿಲ್ಲವೇ? 

ಪೇಮ ನಿವಾಸ "ಫೆಚುಿವೆ a ವಿವಾಹಗಳು "ದುರಂತಕ್ಕೆ ಎಡೆ ಮಾಡಿಕೊಡುತ್ತಿವೆ, ಹೆಣ್ಣುಮಕ್ಕಳ 
ಮೇಲಿನ ಹಿಂಸೆಯನ್ನು ಹೆಚ್ಚಿಸುತ್ತಿವೆ ಎಂಬುದನ್ನು ನಾವು ವಿಶಾಲವಾದ ಚೌಕಟ್ಟನಲ್ಲಿ ಅರ್ಥಮಾಡಿಕೊಳ್ಳುವ ಅಗತ್ಯ 
ಕೂಡಾ ಇದೆ. ಫ್‌ "ಅನುಮತಿ ಇದ್ದ ಮಾತ್ರ ಹುಡುಗಿ ಸುಖವಾಗಿ ಇರುತಾಳೆಂದೇನೂ ಅಲ್ಲ. ಮದುಸೆ 
ಮಾಡಿಕೊಟ್ಟ ಮೇಲೆ ಮುರಿದು ಬೀಳುವ ಮದುವೆಗೂ ಪೋಷಕರು ಬೇಜವಾಬ್ದಾರಿಯಿಂದ ವರ್ತಿಸಿರುವ ಹಲವಾರು 
ಪ್ರಕರಣಗಳಿವೆ. ಇಪ್ಪತ್ತೊಂದು ವರ್ಷಕ್ಕೆ ವಿವಾಹ ಕಡ್ಡಾಯ ಮಾಡುವುದರಿಂದ ಸ್ಪಲ್ಪ ಮಟ್ಟಿಗೆ ಆಯ್ಕೆಯ ಪ್ರಬುದ್ಧತೆ 
ಇರಬಹುದಾದರೂ, ಅದೇ ಉತ್ತರವಲ್ಲ. ಸರಕೀಕರಣದ ಮಾಯಾ ಜಗತ್ತಿನಲ್ಲಿ ಎಲ್ಲಾ ಸುಖಗಳೂ ತಕ್ಷಣವೇ 
ತಮ್ಮದಾಗಬೇಕೆನ್ನುವ ಅಗಾಧವಾದ ಬಯಕೆಯ ಹುಟ್ಟು ಹಾಕುತ್ತಿರುವ ಸಂಸ್ಥೃತಿ ನಮ್ಮ ನಡುವೆ ದಟ್ಟವಾಗಿ ಬೆಳೆಯತಿದೆ. 
ಹಣದ ಜಾಲಕ್ಕೆ ಲೈಂಗಿಕ ಬಯಕೆಗಳ ಪೂರೈಕೆಯ ಒತ್ತಡಕ್ಕೆ ಯುವಜನಾಂಗ ಬಳಗಾಗುವಂತೆ ಪೇರಿಸುವ ಸಿನೆಮಾಗಳಿವೆ, 
i, ಸಾಂಸೃತಿಕ ಜಗತ್ತಿದೆ, eR ಬಜಾರ್‌ ಇದೆ. ಇವೆಲ್ಲದರ ನಡುವೆ ಕಳದು ಹೋಗುತ್ತಿರುವ 
ಯುವಕ-ಯುವತಿರಲ್ಲಿ ಶಿಕ್ಷಣ ಮುಗಿಯುವ ಮುನ್ನ, ಉದ್ಯೋಗ ಸಿಗುವ ಮುನ್ನವೇ ಇನ್‌ಫ್ಯಾಚುಯೇಶನ್‌ನಲ್ಲಿ 
ಪ್ರೀತಿ-ಪ್ರೇಮ-ಪ್ರಣಯ, ವಿವಾಹ ಎಲ್ಲವೂ ಮುಗಿದು ಅಷ್ಟೇ 'ಪೇಗದಲ್ಲಿ ಸಂಬಂಧಗಳು ಹಿಂಸೆಗೆ ತಿರುಗುವುದನ್ನು 
ಕಾಣುತ್ತಿದ್ದೇವೆ. 

ಹಾಗಾಗಿ ಹೆಣ್ಣಿಗೆ ಶಿಕ್ಷಣದ ಅಗತ್ಯ ಎಂದಿಗಿಂತಲೂ ಇಂದು ಹೆಚ್ಚಾಗಿದೆ ಎಂಬ ಸತ್ಯ ನಮಗೆ ಅರಿವಾಗಬೇಕು. 
ವಿವಾಹದಲ್ಲಿ ಭದ್ರತೆಯನ್ನು ನಿರೀಕ್ಷಿಸುವುದಕ್ಕಿಂತ, ಮಹಿಳೆಗೆ ಉದ್ಯೋಗದಲ್ಲಿ ಭದತೆ ಅರಸುವುದನ್ನು ಒಂದು 
ಮನಸ್ಥಿತಿಯಾಗಿಸುವ ಸ ಸಾಮಾಜಿಕ, ಸಾಂಸ್ಕ : ವಾತಾವರಣ ರೂಪಿತವಾಗಬೇಕಿದೆ. ಆಕೆಯ ಬಗ್ಗೆ ಆಕೆಗೇ ಭರವಸೆ 
ಉಂಟಾಗುವಂತಹ ಒಂದು ವ್ಯಕ್ತಿತ್ವ ರೂಪಿತವಾದಾಗ ಮಾತ್ರ ಹೆಣ್ಣಿನ ಮೇಲೆ ನಡೆಯುವ ವೈವಾಹಿಕ ಹಿಂಸೆಗೆ 
ಉತ್ತರಗಳು ಸಿಗಬಹುದೇ ಹೊರು, ಆಕೆಯನ್ನು ಕುಟುಂಬದವರಿಗೆ ಒಪ್ಪಿಸುವುದಾಗಲೀ, ಪ್ರೇಮವಿವಾಹವನ್ನು 
ಟೀಕಿಸುವುದಾಗಲೀ ಉತ್ತರಗಳಲ್ಲ. ಕಾನೂನಿನ ಕಣ್ಣಿಗೆ ಮಣ್ಣೆರಚೆ ನಡೆಯುತ್ತಿರುವ ಬಾಲ್ಕವಿವಾಹಗಳ ಮತ್ತು ಸಾಪ 
ಮದುವೆಗಳಲ್ಲಿ ರಾಜಕಾರಣಿಗಳ, ಪಬುದ್ಧರ ಕಣ್ಣೆದುರೇ ನಡೆಯುವ ಬಾಲ್ಕವಿವಾಹಗಳಿಗೇನು ಹೇಳಬೇನು? ವಿವಾಹಕ್ಕೆ 
ಗಂಡು- ಹೆಣ್ಣು ಇಬ್ಬರೂ ಕಾರಣರಾದರೂ ಆಲೋಚನೆ, ತೀರ್ಮಾನ, 3ೀರ್ಪುಗಳು, ರಕ್ಷಣೆಯ ನೆಪದಲ್ಲಿ ಹೆಣ್ಣಿನ 
ಸುತ್ತಲೇ ಗಿರಕಿ ಹೊಡೆಯುವುದರ ಹಿಂದಿರುವ ಮನಸ್ಸುಗಳು ಎಂಥವು? ಇಪತ್ತೊಂದು ನಷ ರ್ಷಕ್ಕೆ ಹೆಣ್ಣಿನ ವಿವಾಹ 
ಕಡ್ಡಾಯದ ಕಾಯ್ದೆಯ ತಿದ್ದುಪಡಿಯಿಂದ ಆಕೆಯ ಶಕ್ಷಣ, ಉದ್ಯೋಗಾವಕಾಶಗಳಿಗೆ ಸೆ ಸ್‌ ಸಿಗುವುದರಿಂದ, ಆಕೆ 
ಆಯ್ಕೆಯ ಪುಬುದ್ಧತ ತೋರಿಸಬಹುದೆನ್ನುವ ಹಿನ್ನೆ ಲೆಯಲ್ಲಿ ಕಾಯ್ದೆ ತಿದ್ದುಪಡಿಯಾಗುವುದನ್ನು "ಮಾನಸ' ಸ್ವಾಗತಿಸುತ್ತದೆ. 

ಈ 


'ಪಡ್ಮರಾಗದ 'ಸುತಮತ: 


ಒಂದು ಸಾಂಸ್ಕೃತಿಕ ನೋಟ 


ಡಾ. ಬಿಎನ್‌. ಸುಮಿತ್ರಾಬಾಯಿ 


ವಸಾಹತು ಬಂಗಾಳದ ಮುಸ್ಲಿಂ ಸಮುದಾಯದ ತಳಮಳ ಹಾಗೂ 
ಮಹಿಳಾ ವಿಮೋಚನೆ ಎರಡೂ ಬಲವಾಗಿ ಜೋಡಿಸಿಕೊಂಡಿರುವ 
ಹಯಲ್ಲ ಬೇಗಂ ರುಕಿಯಾ ಶೇಖಾವತ್‌ ಹುಸೇನ್‌ ರಚಿಸಿದ ಕೃತಿ 

'ಪದ್ದೊರಾಗ್‌' (ಪದ್ಮರಾಗ) 1924ರಲ್ಲಿ ಪಕಟವಾದಂಥದು-ಎನ್ನು ವುದೇ 
ಇಂದು ನಮ್ಮೊಳಗೆ ಹಲವು ಮಹತ್ವದ ಸಾಂಸ್ಥ ಪಿಕ ಪ್ರಶ್ನೆಗಳನ್ನು 
ಹುಟ್ಟುಹಾಕುವ೦ಥದು. 


ಅ ಮೊದಲಿಗೆ ರುಕಿಯಾ ಹುಸೇನ್‌ರಂಥ ಅಪರೂಪದ ಮುನ್ನೊ €ಟ 
ವಿದ್ದ ಲೇಖಕಿಯೊಬ್ಬರು ಹೊಮ್ಮಿಬರಲು ಕಾರಣವಾಗಿದ್ದ ರಜನ 
ಸಾಂಸ್ಕೃತಿಕ ಸ್ಥಿತಿ ಎಂತಹುದಾಗಿತ್ತು ಎ೦ಬುದನ್ನು ಗಮನಿಸ ಬೇಕು. 
19ನೆಯ ಶತಮಾನದ ಬಂಗಾಳದಲ್ಲಿ ಮುಸ್ಲಿಂ ಸಮುದಾಯವೇ 
ಒಟ್ಟಾಗಿ ತೀವ್ರವಾದ ಆಂತರಿಕ ತಳಮಳದಲ್ಲಿತ್ತು. ("ಮೊಗಲರ 
ಸಾಮ್ರಾಜ್ಯದಲ್ಲಿ ಈಗ ನೀನಿಲ್ಲ. ಈಗಿರುವುದು ಬಿಳಿಯರ ರಾಜ್ಯ. 
ಆದ್ದರಿಂದ ನೀನು ಇಷ್ಟಬಂದಂತೆ ನಡೆಯಬಾರದು,” ಎಂಬ 
ಎಚ್ಚರದ ನುಡಿ ಈ ಪದ್ಮರಾಗ ಕಾದಂಬರಿಯಲ್ಲೇ ಒಂದೆರಡು 
ಕಡೆ ಮುಸ್ಲಿಂ ಪಾತ್ರಗಳ ಮೂಲಕ ಹೊರಬರುವುದನ್ನು 
ಕಾಣಬಹುದು.) ಸುಧಾರಣಾವಾದಿ ಹಿಂದೂ ಮೇಲ್ಪರ್ಗದ ರಾಗಕ್ಕೆ 
ಬ್ರಿಟಿಷರು ತಾಳಹಾಕುವ ಬಗೆ, ಮುಸ್ಲಿಮ್‌ ಜನಾಂಗಕ್ಕೆ 
ಅಲ್ಲಸಂಖ್ಯಾತತೆಯ, ಬೇರಿಲ್ಲದ ಆತಂಕವನ್ನು ಉಂಟುಮಾಡುತ್ತಿದ್ದ 
ಸ್ಥಿತಿ ಅದು. Central National Re ammadan 
Association ರೀತಿಯ ಸಂಘಟನೆಯ ಮೂಲಕ ಮುಸ್ಲಿಂ 
ಸಮುದಾಯದವರ ಸುಧಾರಣೆ, ಹಿತಸಾಧನೆಯ ಯತ್ನಗಳು 
ಮುಂಚೂಣಿಗೆ ಬರತೊಡಗಿದ್ದವು. 
ಮುಸ್ಲಿಂ ಮಹಿಳೆಯರ ಸ್ಥಿತಿ ತುಂಬಾ ಶೋಚನೀಯವಾಗಿತ್ತು. 
ಕಡ್ಡಾಯವಾಗಿದ್ದ ಪರದಾ ಪದ್ಧತಿಯನ್ನು ಹೆಣ್ಣಿನ ಶೀಲದ ಘನತೆಯ 
ದ್ಯೋತಕವೆಂದೂ ಶ್ರೀಮಂತವರ್ಗದ ಘನತೆ ಪ್ರತಿಷ್ಠಗಳ ಸಂಕೇತ 
ವೆಂದೂ ತಿಳಿಯಲಾಗಿತ್ತು. ಹೊರಗಿನ ಅಪರಿಚಿತ ಪುರುಷರೆದುರು 
ಮಾತ್ರವಲ್ಲ, ಸ್ತಂತದ ಸಂಬಂಧಿಕರಾದ ಪುರುಷರೆದುರಲ್ಲೂ ಸ್ತ್ರೀಯರು 


ಪರದೆಯನ್ನು ಪ ಪಾಲಿಸಬೇಕಿತ್ತು. ಬಹುಪತ್ನಿತ್ವ್ತದ ದುರಾಚಾರವಂತೂ 
ಧಾರ್ಮಿಕ ಸಮತಿಯೊಂದಿಗೇ ರಾಜಾರೋಷವಾಗಿ ಮಹಿಳೆಯರನ್ನು 
ದಮನಿಸಿಟ್ಟಿತ್ತು. ಇಂಥ 'ಕತ್ತಲಯುಗ'ದಲ್ಲಿ ಅಸಾಧಾರಣ ವ್ಯಕ್ತತ್ರಗಳ 
ಮೂವರು ಮಹಿಳೆಯರು ಬಂಗಾಳಿ ಮುಸ್ಲಿಂ ಸಮುದಾಯದಲ್ಲಿ 
ಹುಟ್ಟಿ ಬಂದು ತಮ್ಮ ಸಮುದಾಯದ ಸುಧಾರಣೆ, ಪ್ರಗತಿಗಳಿಗಾಗಿ 
ಬಹುವಾಗಿ ಶ್ರಮಿಸಿ ಅಚ್ಚಳಿಯದ ಕುರುಹನ್ನು ಬಿಟ್ಟು ಹೋದರು. 
ನವಾಬ್‌ ಫೈಜುನ್ನೀಸಾ, ಕರೀಮುನ್ನೀಸಾ ಖಾನಂ ಚೌಧುರಾಣಿ 
ಮತ್ತು ಬೇಗಂ ರುಕಿಯಾ ಶೇಖಾವತ್‌ ಹುಸೇನ್‌ ಇವರೇ ಆ 
ಮೂವರು ಮಹಾ-ಮಹಿಳೆಯರು. 1834ರಲ್ಲಿ ಶ್ರೀಮಂತ 
ಜಮೀನುದಾರ ಮನೆತನದಲ್ಲಿ ಹುಟ್ಟಿದ ಫೈಜುನ್ನೀಸಾ ಖಾಸಗಿ 
ಶಿಕ್ಷಕರ ಮೂಲಕ ಮನೆಯಲ್ಲೇ ಬಂಗಾಳಿ, ಸಂಸ್ಥತ, ಉರ್ದು, 
ಪರ್ಷಿಯನ್‌ ಮತ್ತು ಅರಬ್ದೀಭಾಷೆಗಳನ್ನು ಕಲಿತು ವಿದುಷಿಯಾದರು. 
ತಂದೆತಾಯಿಯರ ಮರಣದ ನಂತರ ತಾವೇ ಜಮೀನುದಾರರಾಗಿ 
ದಕ್ಷತೆಯಿಂದ ಆ ಯಜಮಾನಿಕೆಯನ್ನು ನಿಭಾಯಿಸಿದ ಆಕೆ ಮುಸ್ಲಿಂ 
ಬಾಲಕ, ಬಾಲಕಿಯರಿಗಾಗಿ ಶಾಲೆಗಳನ್ನು ಮಹಿಳೆಯರಿಗೆ ಹೆರಿಗೆ 
ಆಸ್ಪತ್ರೆಗಳನ್ನು ಸ್ಥಾಪಿಸಿದಾಕೆ. ಅವರು ಧಡೆಸಿದ ಬಹುರೂಪದ 
ಸಾಮಾಜಿಕ ಸೇವೆಗಾಗಿ ಬ್ರಿಟಿಷ್‌ ಸರ್ಕಾರ ಆಕೆಗೆ "Nawab’ 
ಎಂಬ ಬಿರುದನ್ನು ದಯಪಾಲಿಸಿತ್ತು. ಆದರೆ ಈ ಜಮೀನು 
ದಾರಿಣಿಯ ಖಾಸ ಸಗಿ ಬದುಕು ತುಂಬ ದುಖ ಸಂಕಟಗಳದ್ದಾಗಿತ್ತು. 
ಚೌಧುರಿ ಮೊಹಮ್ಮದ್‌ ಗಜಿಯವರ ಎರಡನೇ ಹೆಂಡತಿಯಾಗಿ 
ಬಹುಪತ್ನಿತ್ಸ್ವದ ನಿ ಸಂಕಟಗಳನ್ನು ಆಕೆ ಅನುಭವಿಸಿದ್ದರೂ 
ಒಮ್ಮೆ ಕೂಡ ಪರದೆಯನ್ನು ಬಿಟ್ರು ಹೊರಬಂದಿರಲಿಲ್ಲ! 1903ರಲ್ಲಿ 
ತಾನು ಸಾಯುವ ಸಹ ತನ್ನ ಆಸ್ಲಿಯ ಬಹುಭಾಗವನ್ನು 
ಮುಸ್ಲಿಮರ ಏಳಿಗೆಗಾಗಿ ವಕ್ಸ್‌ಗೆ ವಹಿಸಿಕೊಟ್ಟರು. ಫೈಜುನ್ನೀಸಾ 
ಮಗ್ಗುಲಲ್ಲೇ ಸಂಭವಿಸಿದ ಕರೀಮುನ್ನಿ ಸಾ ಖಾನಂ ಚೌಧುರಾಣಿ 
ಯವರು `ರುಕಿಯಾ ಶೇಖಾವತ್‌ ಹುಸೆ €ನರ ಅಕ್ಕ ಮತ್ತು ಪ ಪಸಿದ್ಧ 
ಕವಯಿತ್ತಿಯಾಗಿದ್ದರೆ, ರುಕಿಯಾ. ಹುಸೇ ಘಟ 
ಮೊಟ್ಟಮೊದಲ ಸಾ ಈ ಸೋದರಿ 
ಯರದೂ ತುಂಬು ಶ್ರೇಮಂತಿಕೆಯ ಮನೆತನ ಹಾಗು ಸ ಸಂಪ್ರದಾಯಸ್ಥ 
ಮುಸ್ಲಿಂ ಹಿನ್ನೆಲೆಯೇ ಎ೦ಬುದನ್ನು ಗಮನಿಸಬೇಕು. ಪರದಾ 
ಅಂತೂ ಕಡ್ಡಾಯವೇ ಅಲ್ಲದೆ ಮುಸ ಲಾನ ಮಹಿಳೆಯರಾಗಿ ಕುರಾನ್‌ 
ಮತ್ತು ಸ್ಪೀನೀತಿಯ ಧಾರ್ಮಿಕ ಗ್ರಂಥಗಳನ್ನು ಓದುವುದಕ್ಕೆ ಅರಬ್ಬೀ 
ಮತ್ತು 'ಪರ್ಷಿಯನ್‌ಗಳನ್ನು ಮಾತ್ರ ಭಿಮುಷ ಅವಕಾಶವಿತ್ತು 
ಮುಸ್ತಿಮೇತರ ವಿಚಾರಗಳಿಂದ ಅವರ ಮನಸ್ಸು ಕಳಂಕಿತವಾಗದಿರಲಿ 
ಎಂಬುದಕ್ಕಾಗಿ ಬಂಗಾಳಿ ಹಾಗೂ ಇಂಗ್ಲಿಷ್‌ ಕಲಿಕೆಗೆ ಬಲವಾದ 
ನಿಷೇಧವಿತ್ತು ಆದರೂ ಈ ಇಬ್ಬರು ಸೋದರಿಯರು ತಮ್ಮ ಅಣ್ಣ 
ಇಬಾಹಿಂ ಸಬೆರರ ಮೂಲಕ ರಾತ್ರಿಯಲ್ಲಿ, ಮನೆಜನಕ್ಕೆ ತಿಳಿಯದಂತೆ 
ಗುಟ್ಟಾಗಿ ಬಂಗಾಳಿ ಭಾಷೆಯನ್ನೂ ಇಂಗ್ಲಿಷನ್ನೂ ಕಲಿಯ 
ಲಾರಂಭಿಸಿದರು. 


ರುಕಿಯಾ ಖಾತೂನ್‌ ಮುಂದೆ ರುಕಿಯಾ ಶೇಖಾವತ್‌ 
ಹುಸೇನರಾಗಿ, ಚಿಂತಕಿ ಹೋರಾಟಗಾರ್ತಿಯಾಗಿ ಬಂಗಾಳಿ ಮುಸ್ಲಿಂ 
ಮಹಿಳಾ ಚಿರಿತ್ರೆಯನ್ನು ಹೊಸರೀತಿಯಲ್ಲಿ ನಿರ್ಮಿಸಲು ಈ ಎರಡೂ 
ಭಾಷೆಗಳು ಆಕೆಗೆ ನೆರವಾದವು. ಆಕೆಯ : ಪತಿ ಕೂಡ ಜನಜಾಗೃತಿಯ 
ಉದ್ದೇಶಕ್ಕೆ ಸಂವಹನೆಗೆ ನಾಡಭಾಷೆಯಾದ ಬಂಗಾಳಿಯಲ್ಲಿಯೇ 
ಬರೆಯುವ ಬಗ್ಗೆ ಆಕೆಗೆ ಪ್ರೋತ್ಸಾಹಿಸಿದ್ದರು ಎಂಬುದೂ ಬಹುಮುಖ್ಯ 
ರುಕಿಯಾ ಅವರ ಇತರ ಕೃತಿಗಳಲ್ಲಿ "ಮತಿಚರ್‌' (1905) ಬಂಗಾಳಿ 
ಮುಸ್ಲಿಂ ಮಹಿಳೆಯರ ಪುಜ್ಞಾಜಾಗ್ಯ ತಿಗಾಗಿಯೇ ಬರೆದ ಲೇಖನಗಳ 
ಸಂಕಲನವಾಗಿದ್ದರೆ. 'ಅವರೋಧ ಬಾಸಿನಿ' ಹಿಂದೂ 


ನಮ್ಮ ಮಾವನ 


ಸಮುದಾಯದಲ್ಲೂ ಇದ್ದ ಸ್ತ್ರೀಯರನ್ನು ಪ್ರತ್ಯೇಕಿಸಿಡುವ ಇನ್ನೊಂದು 
ಬಗೆಯ ಪರದಾ ಪದತಿಯೆ ಬಗ್ಗೆಯೂ ಜನರ ಗಮನ ಸೆಳೆಯುವ 
ಯತ್ನಮಾಡಿತ್ತು. ಹಿಂದೂಗಳ "ಅವರೋಧ' ಅಂದರೆ "ಅಂತಃಪುರ' 
ಗಳೊಳಗೇ ಬಂಧಿತರಾಗಿಬಿಟ್ಟ ಹೆಣ್ಣುಗಳ ಸ್ಥಿತಿಗಿಂತಲೂ ಕೇವಲ 
ಶರೀರವನ್ನು ಮಾತ್ರ ಮರೆಸಿಡುವ ಮುಸ್ಲಿಂ ಪರದಾ ಪದ್ಧತಿ ಹೆಚ್ಚು 
ಕ್ಷೇಮಕರವಿತ್ತನು ವುದು ರುಕಿಯಾ ಅವರ ವಿಚಾರಗಳಲ್ಲಿ" ಒಂದು. 
ಎಲ್ಲಾ ಮರ್ಯಾದಸ ಮಹಿಳೆಯರೂ ಒಂದಲ್ಲ ಒಂದು ರೀತಿ 
ಸಮಾಜದ ಕಣ್ಣುಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಪರದೆಯನ್ನು 
ಲ ಪಾಲಿಸುತ್ತಾರೆ. ಮುಸಿಮ್‌ ಮಹಿಳೆಯರು ದೇಹಕ್ಕೆ 
ಸೆ ಕೊಡದಂಥ ಪರಿಷ್ಣತ ಮಾದರಿಯ ಬುರ್ಫಾ ಧರಿಸುವುದು 
ವಾಸಿ ಎಂದು ಸಾರಿ, ಸ್ವತಃ ಅದನ್ನು ಪಾಲಿಸಿದಾಕೆ ರುಕಿಯಾ. 
ದೇವರು ಹೆಣ್ಣಿಗೆ ಅಪರೂಪದ ಶಕಿಗಳನ್ನು ದಯಪಾಲಿಸಿದ್ದಾನೆ. 
ಆ ಎಲ್ಲ ಶಕ್ತಿ, "ಪ್ರತಿಭೆಗಳೂ ಬೆಳೆಯಲು, ಉಪಯೋಗಕ್ಕೆ ಬರಲು 
ಆಕೆ ಓಳ್ಳಿಯ ಶಿಕ್ಷ, ವೈಜ್ಞಾನಿಕ ಶಿಕ್ಷಣವನ್ನು ಪಡೆಯುವುದೂ 
ಅಲ್ಲಾನ 'ಮಹಿಮೆಯನ್ನೇ ಕೊಂಡಾಡಿದಂತೆ Ro ಧರ್ಮದ 
ಒಳಗಿನಿಂದಲೇ ಸ್ತೀಯರ ಬಿಡುಗಡೆಗೆ ವ್ಯೂಹತಂತ್ರದಿಂದ 
ಪರಿಶ್ರಮಿಸಿದ ವಾ ಧೀರ ಮಹಿಳೆ. ಆದರೆ oe ಶತಮಾನದ 
ಹಿಂದಿನ ಕಡು ಸಂಪ್ರದಾಯಸಿ ಸ್ಥ ಮುಸ್ಲಿಂ ಪರಿಸರದಲ್ಲಿ ರುಕಿಯಾಗೆ 
ತನ್ನದೇ ಧಾರ್ಮಿಕ ಅನಿಷ್ಟಗಳನ್ನು ಪ್ರಶ್ನಿಸಲು, ಸುಧಾರಿಸಲು 
ಸಾಧ್ಯವಾಗಿತ್ತು ಇಂದು ಇಪತ್ತೊಂದಸೆಯ ಇತಮಾನದ ತಸ್ಲೀಮಾ 
ಅದೇ ನೆಲದಲ್ಲಿ ಕಾಲಿಡಲು ಅಂಜುವ ದುರವಸ್ಥೆ ಎದುರಿಸ 
ಬೇಕಿರುವುದು ಚರಿತ್ರೆಯ ಬಹುದೊಡ್ಡ ವಿಡಂಬನೆಯೇ ಸರಿ. 


ಅ ರುಕಿಯಾ "ಪದ್ದೊರಾಗ್‌' ಕಾದಂಬರಿಯಲ್ಲೂ, ಅದಕ್ಕಿಂತ ಮೊದಲು 


ಬರೆದು ಪ್ರಕಟಿಸಿದ್ದ ಇಂಗ್ಲಿಷ್‌ ನೀಳ್ಗತೆ "ಸುಲ್ತಾನಾಳ ಕನಸು' 


ಪತಿಯಲ್ಲೂ ವಾಸವದಲ್ಲಿ ಎಂದೂ ಸಾಧವಾಗಿರದ, ಕಲನೆಯಲ್ಲಷೇ 
ನದಿಪು; [ee ಮ [Se ಬ್ರಿ 9) ಜಳ 


ಕಟ್ಟಬಹುದಾಗಿದ್ದ ಸಮಾಜದ "ಆದರ್ಶಪ್ರಾಯ" ಮಾದರಿಗಳನ್ನು 


ಸೃಷ್ಟಿಸಿರುವುದು ಕುತೂಹಲಕರ ಕಥನತಂತ್ರವಾಗಿರುತ್ತದೆ. ವಿಚಾರ 
ವೊಂದನ್ನು ಭಾಷೆಯ ಸಂಜ್ಞೆಗಳ ಮೂಲಕ ಕಟ್ಟಿಕೊಡಲು ಆಕೆಗೆ 
ಇಂಥ ವಿಶಿಷ್ಟ ರಚನಾತಂತ್ರವನ್ನು 
ಅಂದಿನ ಸಾಂಸ್ಕೃತಿಕ ಒತ್ತಡಗಳತ್ತ ಸೂಚನೆ ನೀಡಬಲ್ಲದು. 


ಅ ಬ್ರಿಟಿಷ್‌ ಸರ್ಕಾರವಾಗಲಿ, ಹಿಂದೂ ಆಡಳಿತಗಾರರಾಗಲಿ ಇನ್ನು 


ತಮ್ಮ ಹಿತವನ್ನು ಕಾಪಾಡಲಾರರು ಎನ್ನುವ ಅಲ್ಪಸಂಖ್ಯಾತರ 


ಆತಂಕಭಾವದ ತೀವಪರಿಸ್ಥಿತಿಯಲ್ಲಿ ತಮ್ಮನ್ನು ತಾವು ಸಂಘಟಿಸಿ - 


ಕೊಳ್ಳಬೇಕು, ತಮ್ಮ ಅಸ್ಲಿತೆಯನ್ನು ಸ್ಲಾಪಿಸಬೇಕು ಎಂಬ ಅರಿವು 
ಮುಸ್ಲಿಂ ಬುದ್ಧಿಜೀವಿಗಳಿಗೆ (ಬಂಗಾಳದಲ್ಲಿ) ಮೂಡತೊಡಗಿದ್ದು, 
ಅವರು ತಮ್ಮ ಜನರಿಗೂ ವೈಜ್ಞಾನಿಕ ಚಿಂತನೆ ಬೆಳೆಸಬಲ್ಲ ಶಿಕ್ಷಣದ 


ಅವಶ್ಯಕತೆಯನ್ನು ಪಚಾರಕ್ಕೆ ತಂದಿದ್ದರು. ಆದರೆ ಇಸ್ಲಾಂ ತತ್ತ್ವಗಳನ್ನು 


ನಾಶಪಡಿಸದ ರೀತಿಯಲ್ಲಿ ಈ ಹೊಸ ಶಿಕ್ಷಣವನ್ನು ಒದಗಿಸ 
ಬೇಕೆಂಬುದು ಅವರ ಎಚಾರವಾಗಿತ್ತು. ಈ ಬಗೆಯ 
ಸುಧಾರಣಾವಾದಿ ಮುಸ್ಲಿಂ ಬುದ್ಧಿಜೀವಿಗಳೆದುರು ತಮ್ಮ ಜನಾಂಗ 
ಸಮಕಾಲೀನ ಬಿಕ್ಕಟ್ಟುಗಳನ್ನು ಎದುರಿಸಲು ಸಜ್ಞಾಗಬೇಕು ಎ೦ಬ 
ಖಚಿತ ದೃಷ್ಟಿಯಿದ್ದರೂ ತಮ್ಮದೇ ಮಹಿಳೆಯರ ಶೋಚನೀಯತೆಯ 
ಪಶೆ ಯನ್ನು ಅವರೆಂದೂ “ ಚಿಂತಿಸಿಯೇ ಇರಲಿಲ್ಲ. ರುಕಿಯಾ 
ನಾಮಾಜಿಕಬಾಗಿ ಪರದಾ ಪದ್ಧತಿ, ಬಹುಪ ತ್ಲಿತ್ತ ತ್ರ ಪದ್ಧತಿಗಳು ಎಷ್ಟು 
ಕುರುಡಾಗಿ ಸ್ತೀಯರ ಯಾತೆನಾಮೂಲವಾಗಿವೆ ಎಂಬುದನ್ನು 
ಗಟ್ಟಿಯಾಗಿ ಹೇಳಲು ಪಾರಂಭಿಸಿದಾಗಲೇ ಸ್ತೀಸಮಸ್ಸೆ ಗಳ ಚರ್ಚೆಗೂ 
ಅಂದಿನ ಸುಧಾರಣಾವಾದಿಗಳಲ್ಲಿ ಚಾಲನೆ ೊರೆಯಿತು. ರುಕಿಯಾ 
ಅಂಥವರ ಚಿಂತನೆಗೂ ವೈದಿಕಧರ್ಮ ನಾಶವಾಗದ ಹಾಗೆ 


 ವನ್ನುಮಾನನ ಹ 


ಸೃಷ್ಟಿಸಿಕೊಳ್ಳಬೇಕಾಗಿ ಬಂದಿದ್ದೂ 


ಸ್ತ್ರೀಯರಿಗೆ ಹೊಸ ಶಿಕ್ಷಣ ಬೇಕೆಂದು ಹಕ್ಕೊತ್ತಾಯಿಸುವ 
ತಿರುಮಲಾಂಬಾ ವಿಚಾರಕ್ಕೆ ಮಾತ್ರವಲ್ಲ, ಅವರ ಕೆಲವು ಕಾದಂಬರಿ 
ಗಳಲ್ಲಿ ಸೃಷ್ಟಿಯಾಗುವ "ಆದರ್ಶ ಸಮಾಜ'ದ ಕಲನೆಗೂ ಸಾಮ್ಯ 
ಭಾವವಿದೆ ಎಂಬುದು ಆ ಕಾಲದ ಒತ್ತಡದ “ವ್ಯಾಖ್ಯಾನವೂ 
ಆಗಬಹುದು. 


ಅ ರುಕಿಯಾ ಉರ್ದು, ಅರಬ್ಬೀ, ಪರ್ಷಿಯನ್‌ಗಳ ಭಾಷಿಕ ದಿಗ್ಗಂಧನ 
ದಾಚೆಗೆ ಸರಿದು ಸಮೂಹಭಾಷೆಯಾದ ಬಂಗಾಳಿಯನ್ನು ಬರಹಕ್ಕೆ 
ಆರಿಸಿಕೊಂಡದ್ದು ಒಂದು ಸ್ಪಷ್ಟವಾದ strategic ಚಲನೆಯಾಗಿತ್ತು. 
ಈಗ ಜಾಗತೀಕೃತ ಯುರೋಪಿನ ಅತ್ಯಂತ ಮುಂದುವರೆದ ಇ. 
ನೆದರ್‌ಲ್ಯಾಂಡ್‌ನ ಉತ್ತೆಖ್ಸ್‌ ವಿಶ್ವವಿದ್ಧಾಲಯದ ಒಬ್ಬ ಪ್ರಾಧ್ಯಾಪ 
RE ಬಾಗ್ಗಿ ತನ್ನ 'ಮಾತ್ರಭಾಷೆಯ ಒಂದು ಸಾಜ p 
ಮಹತ್ವವುಳ್ಳ, ಸ್ವೀವಾದಿ' ಸಂಕಥನಕ್ಕೆ ಪೂರಕವಾಗುವಂಥ ಕೃತಿ 
ಯೊಂದನ್ನು ಹೊರ ಜಗತ್ತಿಗೆ ಪರಿಚಯಿಸಲು ಇಂಗ್ಲಿಷ್‌ಗೆ ರುಕಿಯಾ 
ಕೃತಿಯನ್ನು ಭಾಷಾಂತರಿಸಿರುವುದೂ ಲಿಂಗತ್ತ ಅಧ್ಯಯನದ 
ಬಹುಮುಖ್ಯ ರಾಜನೀತಿ ತಂತ್ರವೇ ಸರಿ. ಆದರೆ ವಸಾಹತೋತ್ತರ 
ಕಾಲದಲ್ಲಿ ಭಾಷಾಂತರ ಸಿದ್ದಾಂತಗಳಲ್ಲ ದೇಶೀಯ ಸಾಂಸ್ಕೃತಿಕ 
ಸತ್ವ ಶಕಿಗಳ ಸ್ಥಳೀಯ ಶೋಧನೆಗೆ ಒತ್ತು ಕೊಡುತ್ತಿರುವ ಈ 
ಕಾಲದಲ್ಲಿ ಒಂದು ಬಾರತೀಯ ಭಾಷೆಯಿಂದ ಮತ್ತೊಂದಕ್ಕೆ 
ಭಾಷಾಂತರ ಮಾಡುವ ಪ್ರಯತ್ನಗಳು ನೇರವಾಗಿದ್ದರೆ 
ಅರ್ಥಪೂರ್ಣವೇ ಹೊರತು ವಭಹಹಶಾನಿ ಭಾಷೆಯಾದ 
ಇಂಗ್ಲಿಷ್‌ನ ಮೂಲಕ ನಮ್ಮ ಪಕ್ಕದವರ ಕೃತಿಯನ್ನು ನಮ್ಮ ಭಾಷೆಗೆ 
ತರುವುದರಲ್ಲಿ ಹೆಚ್ಚಿನ ಮಹತ್ಸವೇನೂ ಇಲ್ಲ. ತಮಿಳಿಗೆ 
ವಚನಸಾಹಿತ್ಯದ ಅನುವಾದ ಮಾಡಲು ಬಯಸಿದವರು 
ಪಕ್ಕದಲ್ಲಿರುವ ಕರ್ನಾಟಕಕ್ಕ ಬರದೆ ದೂರದ ಆಮ್‌ಸ್ಪರ್‌ಡಾಮ್‌ 
ನವರೊಬ್ಬರ “The Lord of Meeting Rivers’ ಅನ್ನು 
- ಹಾಸ್ಕಾಸ್ತದವಲ್ಲವೆ? 


ಪುಸ್ತಕ ಅಂದವಾಗಿ, ತಪಿಲ್ಲದೆ ಮುದಿತವಾಗಿದೆ, ವೈಶಾಲಿ 
ಸಾ ಭಾಷೆಯೂ ಮುಗ್ಧತೆ, ಬೆರಗು ಕೋಮಲತೆಗಳುಳ್ಳದ್ದಾಗದೆ- 
ಇದೀಗತಾನೇ "ಅರಂಗೇಟ್ರಂ ಸಾಧಿಸಿಕೊಂಡ ಎಳೆಯ ನೃತ್ವಕಲಾವಿದೆಯ 
ಹಾಗೆ ಈ ಕೃತಿಯಲ್ಲಿ ಎಲ್ಲವೂ "ಸಮರ್ಪಕ', ಆದರೆ “ಮಹತ್ವಪೂರ್ಣ” 
ವೆಂದು ಅನ್ನಿಸಿಕೊಳ್ಳಲು ಇನ್ನೂ ಕೆಲವು ಅಂಶಗಳು ಇರಬೇಕಿತ್ತು [ 
ಮೇಲೆ ಪ್ರಸ್ತಾಪಿಸಿರುವ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಚರ್ಚೆಗೆ ತಂದು, 


ಅನುವಾದಕರಾಗಿ ತಾವು ಯಾವ ತಾತ್ತ್ವಿಕ ಜಾಗದಿಂದ ಈ ಕೃತಿಯನ್ನು 


ಆಯ್ದು ಅನುವಾದಿಸುತ್ತಿದ್ದೇನೆಂದು ಅವರು ಸಷ್ಟಪಡಿಸಬಹುದಿತ್ತು. 
ಹಾಗೆಯೇ ಬಂಗಾಳಿ-ಇಂಗ್ಲಿಷ್‌-ಕನ್ನಡ ಎಂಬ ಭಾಷಾ ಷಟಲ್‌ 
ಆಟದಲ್ಲಿ ಅವರ ಭಾಷಿಕ ಜಾಗದ ಅರ್ಥವೇನೆಂಬುದನ್ನು ಗುರುತಿಸಿ 
ಕೊಡಲು ಸಾಧ್ಯವಿತ್ತು. ಅಷ್ಟು ಮಾತ್ರವೇ ಅಲ್ಲ; ಯೂರೋಪಿಗಾಗಿ 
ಬರ್ಕಿತಾಬಾಗ್ದಿ ಅನುವಾದಕರಾಗಿ ಆಯ್ದುಕೊಳ್ಳುವ ಜಾಗಕ್ಕೂ 
ವೈಶಾಲಿಯದಕ್ಕೂ ಅಂತರ ಎಲ್ಲಿದೆ, ಏನಿದೆ ಎಂಬುದನ್ನಾದರೂ ಅವರು 
ಹೇಳಬಹುದಿತ್ತು ಎಂದು ನನ್ನಂಥ ಜಿಜ್ಞಾಸುಗಳಿಗೆ ಅನ್ನಿಸಿದರೆ ಅದು 
ಸಹಜ. 


ಕೆ.ಎಸ್‌. ವೈಶಾಲಿ ಅವರ ಪ್ರಯತ್ನದ ಹಿಂದಿನ ಸದುದ್ದೇಶ ಮತ್ತು 


ಹಾಕಿರುವ ಶ್ರಮ ಅತ್ಯಂತ ಗಮನಾರ್ಹ. ವಿಶ್ವವಿದ್ಯಾಲಯದ ಶೈಕ್ಷಣಿಕ 
ಸವಲತ್ತುಗಳಲ್ಲವೂ ಲಭ್ಯವಿದ್ದರೂ, ಅವರು ಬಂಗಾಳಿ ಮೂಲಕ್ಕತಿ 
ಯೊಂದನ್ನು, ಅದೂ ವಸಾಹತುಶಾಹಿಯ ವಿರುದವಾದ ರಾಜಕೀಯ 
ನಿಲುವುಳ್ಳ ಕೃತಿಯೊಂದನ್ನು ಇಂಗ್ಲಿಷಿನಿಂದ ಕನ್ನಡಕ್ಕೆ ತರುವ ಮೊದಲು 
ಈ ಅಂಶಗಳನ್ನು ಗಮನಿಸಬಹುದಿತ್ತು. OD 


Se Ss a a a ad can a 


ಎಸ್‌ ತತಾ 


ಹೋರಾಟದ 
ಕಾಣ್ಣೆಯ ಕಾದಂಬರಿ 'ಪದ್ಗರಾಗ' 


ಚಂಪಾವತಿ ಎಚ್‌.ಎಸ್‌. 


ದುಃಯಾ ಕೇಖಾವತ್‌ ಹುಸೇನ್‌ರವರ "ಪದ್ಮರಾಗ' ಕಾದಂಬರಿಯನ್ನು ಕನ್ನಡಕ್ಕೆ 


ಅನುವಾದಿಸಿದ್ದಾರೆ ಕೆ.ಎಸ್‌. ವೈಶಾಲಿ. ಕನ್ನಡ ಸಾಹಿತ್ಯಕ್ಕೆ, ಕನ್ನಡದ ಬರಹಗಾರರಿಗೆ, 
ವಿಶೇಷವಾಗಿ ಮಹಿಳಾ ಲೋಕಕ್ಕೆ ಪರಿಚಯವಿರದ ಈ ಲೇಖಕಿಯನ್ನು ಪರಿಚಯಿಸಿ 
ಉಪಕರಿಸಿದ್ದಾರೆ. ಈ ಕಾದಂಬರಿ ಅನೇಕ ಕಾರಣ ಗಳಿಂದ ಒಂದು ಮಹತ್ನದ 
ಕೃತಿ. ಇದರಲ್ಲಿ ಮಹಿಳಾಚಳವಳಿಯ ಲಯಗಳಿವೆ, ಹೋರಾಟದ ಹಾಡಿದೆ, 
ಮಹಿಳಾ ಲೋಕದ ಕನಸಿದೆ, ಜೊತೆಗೆ ಮಹಿಳಾ ಬದುಕಿನ ದೃಷ್ಟಿಕೋನ ಹಾಗೂ 
ಕಾಣೆ ಇದೆ. 1924ರಲ್ಲೇ ಇಂತಹದೊಂದು ಕಾದಂಬರಿಯನ್ನು ರುಕಿಯಾ 
ಶೇಖಾವತ್‌ ಹುಸೇನ್‌ ಬರೆದಿದ್ದಾರೆ ಎಂಬುದೇ ಅಚ್ಚರಿಯ ಸಂಗತಿ. ಆ ಕಾಲದ 
ಸಂಪ್ರದಾಯ, ಕಟ್ಟುಪಾಡು, ಪುರುಷ ಸಮಾಜದ ನಿಂದನಾತ್ಮಕ ಒತ್ತಡ ಯಾವುದೂ 
ಸಹ ಇವರ ಬರಹಕ್ಕೆ ಕಡಿವಾಣ ಆಗಿಲ್ಲ ಎನ್ನುವುದು "ಪದ್ಮರಾಗ' ಕಾದಂಬರಿಯ 
ವೈಶಿಷ್ಟ್ಯ. ರುಕಿಯಾ ಶೇಖಾವತ್‌ ಹುಸೇನ್‌ರವರ "ಪದ್ಮರಾಗ' ಕಾದಂಬರಿಯ 
ಗರ್ಭದೊಳಗೆ ಇಂದಿನ ಸ್ಟಾಯತ್ತ ಚಳವಳಿ ಬಯಸುವ ಅನೇಕ ಅಂಶಗಳು 
ಟಿಸಿಲೊಡೆದಿದ್ದವು ಎಂಬುದು ಆಶ್ಚರ್ಯಕರವಾದ ಸಂಗತಿ ಯಾಗಿದೆ. 


ಕಾದಂಬರಿಯ ಕೇಂದ್ರ ಬಿಂದು "ತಾರಿಣಿ ಭವನ'. ಈಗ ನಾವು ಮಹಿಳಾ 
ಚಳವಳಿಯಲ್ಲಿ ಅಪೇಕ್ಷೆ ಪಡುವ "ಆಶ್ರಯತಾಣ.' ಜಾತ್ಯತೀತ ಧೋರಣೆಯ 
"ತಾರಿಣಿ ಭವನ'ದಲ್ಲಿ ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್‌ ಸಮುದಾಯದ ನೊಂದ 
ಮಹಿಳೆಯರಿದ್ದಾರೆ. ಸಹೋದರಿತ್ವ್ತ ಈ ಮಹಿಳೆಯರನ್ನೆಲ್ಲ ಒಂದುಗೂಡಿಸಿದೆ. 
ಒಬ್ಬೊಬ್ಬರ ಕೌಟುಂಬಿಕ ಛಿದ್ರಣದ ಕಥೆಯೂ ಇನ್ನೊಬ್ಬರ ನೋವಿನ ಕಥೆಗೆ 
ಬೆಸೆದುಕೊಂಡಿದೆ. ಶಾಲೆ, ರೋಗಿಗಳಿಗೆ- ದಿಕ್ಕಿಲ್ಲದವರಿಗೆ ಆಶ್ರಯಧಾಮ, 
ಕಾರ್ಯಾಗಾರ, ತರಬೇತಿ, ವಸತಿ ನಿಲಯ, ವಿಧವಾಶಮ ಎಲ್ಲವನ್ನೂ ಹೊಂದಿರುವ 
"ತಾರಿಣಿಭವನ' ಎಲ್ಲಾ ವರ್ಗದ, ಧರ್ಮದ ಮಹಿಳೆಯರಿಗೆ ಆಶ್ರಯತಾಣ. 


ಸ್ವಾಯತ್ತ ಮಹಿಳಾ ಚಳವಳಿಯಲ್ಲಿ ಇಂದು ನಾವು ಮಾತನಾಡುವ 
"ಸಾಮೂಹಿಕ ನಾಯಕತ್ನ'ದ ಕಲ್ಪನೆ ಈ ಕಾದಂಬರಿಯ ಒಡಲಲ್ಲಿ ಹಾಸುಹೊಕ್ಕಿದೆ. 
ವಿಧವೆ ತಾರಿಣಿ "ತಾರಿಣಿ ಭವನ'ದ ಸಂಸ್ಥಾಪಕಿಯಾಗಿದ್ದರೂ ಆಕೆಯೇ 
ಸರ್ವಾಧಿಕಾರಿಯಲ್ಲ, ಹಣ-ಕಾಸಿಗೆ ಸರ್ಕಾರದ ಮೇಲೆ ಅವಲಂಬಿತರಲ್ಲ. ದೇಣಿಗೆ 
ಸ್ಪೀಕರಿಸುತ್ತಿದ್ದರೂ, ಬ್ರಿಟಿಷ್‌ ಸಾಮ್ರಾಜ್ಯಕ್ಕೆ ತಮ್ಮ ಸ್ವಾಮಿನಿಷ್ಠೆಯನ್ನು ಘೋಷಿಸಿದ 
ಭಾರತೀಯ ರಾಜ್ಯಗಳಲ್ಲಿರುವ ಅಧಿಕಾರಶಾಹಿ ಶ್ರೀಮಂತ ವರ್ಗದಿಂದ ದೇಣಿಗೆ 
ಸ್ಪೀಕರಿಸುತ್ತಿರಲಿಲ್ಲ. ಇದರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಲಾಗುತ್ತಿತ್ತು. ಈ 


pe ಒಂದು ಜಾತ್ಯತೀತವಾದ * 


ಅವರ್ಲೇ ೫ 3 les 93 


fo ಕೃತಿ "ಪ್ರಿಸನಿಂಗ್‌ ೦ದಮ್ಸ್‌” 
ಮ © 


ರುಕಿಯಾ ಶೇಖಾವತ್‌ ಹುಸೇನರ ಹೆಸರು ಇಂದು 
ದಕ್ಷಿಣ ಏಷ್ಯಾದಲ್ಲಿ ನೆಲೆಸಿರುವ ಅನೇಕರಿಗೆ 
ಪರಿಚಿತವಾದ ಹೆಸರಾಗಿದೆ. ಹಲವಾರು ಜನರು 
ಆಕೆಯನ್ನು ಅತ್ಯಂತ ಪೂಜನೀಯ ವ್ಧಕ್ಷಿ ಹಾಗೂ 
ಓರ್ವ ಆದರ್ಶ  ಹೋರಾಟಗಾರ್ತಿಯೆಂದೇ 
ಪರಿಗಣಿಸುತ್ಲಾರೆ. ಬಂಗಾಳಿ ಮುಸ್ಲಿಂ ಸಮುದಾಯದ 
ಮಹಿಳೆಯರ ವಿಮೋಚನೆಗಾಗಿ, ಅವರಿಗೆ ಲಬ್ಧ 
ವಾಗಬೇಕಾಗಿದ್ದ ವಿದ್ಯಾಭ್ಯಾಸದ ಹಕ್ಕಿಗಾಗಿ ಮತ್ತು 
ಅವರ ಸರ್ವತೋಮುಖವಾದ ಸಬಲೀಕರಣಕ್ಕಾಗಿ 
ಅವಿರತವಾಗಿ ಶಮಿಸಿದ ಪಪನಮ ಮಹಿಳೆ ರುಕಿಯಾ 


-ಶೇಖಾವತ್‌ ಹುಸೇನ್‌. ರುಕಿಯಾರವರ ಎರಡು 


ಮಹತ್ವದ ಕೃತಿಗಳೆಂದರೆ, 1905ರಲ್ಲಿ ಪ್ರಕಟವಾದ 
ಯಲ್ಲಾನಳ “ಕನಸು” ಎಂಬ ವಿಡಂಬನಾತ್ವಕ, ಸ್ಲೀ 
ಕೇಂದಿತ ಆದರ್ಶ ರಾಜ್ಯದ ನೀಳ್ಗತೆ ಹಾಗೂ 
1924ರಲ್ಲಿ ಪ್ರಕಟಗೊಂಡ “ಪಡ್ಗರಾಗ” ಸ 
ಕಿರುಕಾದಂಬರಿ. ಮ 
ರುಕಿಯಾರವರ “ಪದ್ಧರಾಗ”. ಕಾದಂಬ. ಬರಿಯಲ್ಲ 
ಒಂದು ಆದರ್ಶ ಮಹಿಳಾ ಸಮುದಾಯ: 3 


ಕಜೆ ದೀನ ತಾರಿಣಿ ಎಂಬ ಶ್ರೀಮಂತ ಯುವ ; 


; (ed ನಿ pi 


ಪಕಟಗೊಂಡಿದೆ. ಹಿಂದೂಸ್ಥಾನಿ 
ಶಾಸ್ತ್ರೀಯ ಸಂಗೀತ ಕಲಾವಿದೆಯಾಗಿಯೂ ಮನ್ನಣೆ 


ಗಳಿರುವ ಕೆ. ಎಸ್‌. ವೈಶಾಲಿ ದೇಶ ವಿದೇಶ 
pe ಸಂಗೀತ ಅಛೇರಿಗಳನ್ನು ನೀಡಿದ್ದಾರೆ. 


Eಔ ನನ್ನುನಾನ 


ಸುಲ್ದಾನಳ ಕನಸು" ಎಂಬ ವಿಡಂಬನಾತ್ಥಕ, ಸ್ತೀ ಕೇಂದ್ರಿತ ಆದರ್ಶ 
ರಾಜ್ಯದ ನೀಳ್ಲತೆಯನ್ನು ರುಕಿಯಾ ಶೇಖಾವತ್‌ ಹುಸ ಸೇನ್‌ರವರು (1880- 
1932) ಬರೆದಿದ್ದು 1905ರಲ್ಲಿ ಅವರ ಕಲ್ಪನೆಯ ಕೂಸಾದ ಈ ಚೊಟ್ಟೆಲ 


ಕೃತಿಯನ್ನು ಭಾರತಿ ಆಯ ಮಹಿಳಾ ಸಾಹಿತ್ಯದ ಇತಿಹಾಸ ಪರಂಪ ಸರಯ 


ಬಂದ ಮೊತ್ತ ಮೊದಲ ಕಥನವೆನ್ನಬಹುದು. ls ಮಹಿಳಾಪ 
ನಿಲುವುಗಳ ಸುತ್ತಲೇ ಹೆಣೆದ ಈ ಆದರ್ಶರಾಜ್ಯ ಪರಿಕಲ್ಪನೆ ಮ 


ಅದೇ ಸ ಯದಲ್ಲಿ ಪಕಟವಾದ ಕ ಲೇಖಕಿ ಪಾರ್ಲೆಟ್‌ 
ಪರ್ಕಿನ್ಸ್‌ ಗಿಲ್‌ಮನ್‌ರವರ ಕಾದಂಬರಿ "ಅವಳ ನಾಡು' (ಗ | 
Land)dಗಿಂಶ ಹಿಂದಿನದು. ಆದುದರಿಂದ ಸ್ಟೀವಾದಿ ವಿಮರ್ಶಾ | 


ಪರಂಪರೆಯಲ್ಲಿ ಈ ಕೃತಿಗೆ ಒಂದು ಮಹತ್ವವಾದ ಚಾರಿತ್ರಿಕ ಪಾಮುಖ್ಯ 


ದೊರೆತಿದೆ. ತನ್ನ ಪತಿ ಯ ಸಾಹಿತ್ಯ ರಚನೆಗೆ ಉತ್ತೇಜನ ನೀಡುತ್ತಿದ್ದ f 


ಆಕೆಯ ಪತಿ ತಾ ಹು ಈ ಕಥೆಯನ್ನು ಕುರಿತು 


ಪತೀಕಾರಬಂದೇ ಬಟ್ರೆಸಿದ್ದರು. ಳು 


ಸ ವಿಷಯವೆಂದರೆ "ಅ ವಾತಿನ್‌-ಇ-ಇಸ್ತಾಂ" 
ಸಂಸ್ಥೆಯಲ್ಲಿ ಹಿಂದೂ ಮಹಿಳಾ ಕಾರ್ಯಕರ್ತೆಯರೂ ಇದ್ದರು. ಸೂಘಫಿಯಾ 
ಕಮಲ್‌ ಎಂಬ ಬಾಂಗ್ಲಾದೇತಿ ಸ್ವಾತಂತ್ಯ ಹೋರಾಟಗಾರ್ತಿ, ಲೇಖಕಿ 
ಹಾಗೂ ಸಮಾಜ ಸುಧಾರಕಿ ತಮ್ಮನ್ನು ರುಕೆಯಾ ಹೇಗೆ ಕಲ್ಕತ್ತಾದ 
ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದ ಮೆಹಿಳೆಯಂಗೆ ವ 
ಡಲು ಕಳುಹಿಸುತ್ತಿದ್ದರು. ಎರಿಬುದನ್ನು ಜ್ಞಾಪಿ ಖಿಸಿಕೊಳ್ಳುತ್ತಾರೆ. 


ಹೆಮ್ದೆಯಿಂದ "ಪುರುಷರ ಮೇಲೆ ದುಕೊಂಡ ಒಂದು ಉಗ್ರ 8 


ಭವನದ er Su ದಮನಿತ ಮಹಿಳೆಯರ ಅಭ್ಯುದಯಕ್ಕಾಗಿ 
ನಿರ್ಮಿಸಿದ ಸಮಾಜವೇ 'ಭರಿಸುತಿತ್ತು ಎನ್ನುವಲ್ಲಿ ಸ್ವಾಯತ್ತತೆಯ 
ಕಲ್ಪನೆಯನ್ನು ರುಕಿಯಾ ಶೇಖಾವತ್‌ ಹುಸೇನ್‌ ಸ್ಪಷ್ಟವಾಗಿ 
ಹೊಂದಿದ್ದರು ಎ೦ಬುದನ್ನು ನಿರೂಪಿಸುತ್ತದೆ. 


"ತಾರಿಣಿ ಭವನ'ದ ತಾರೀಕಿಯವರನ್ನು ವೇಶೈಯೆಂದು ಜರಿಯ 
ಲಾಗುತ್ತದೆ. ಮರ್ಯಾದೆ ಇಲ್ಲದ ಹೆಂಗಸರು ಇಲ್ಲಿರುತ್ತಾರೆ ಎಂದು 
ಕಟುಟೀಕೆ ಮಾಡಲಾಗುತ್ತದೆ. ಪುರುಷರು ತಮ್ಮ ಓಡಿಹೋದ 
ಪತ್ನಿಯರಿಗಾಗಿ ಇಲ್ಲಿ ಹುಡುಕಬೇಕಾಗುತ್ತದೆ ಎಂದು ವ್ಯಂಗ್ಯಮಾಡ 
ಲಾಗುತ್ತದೆ. ಕುಟುಂಬನಾಶ ಮಾಡುವಂತಹ ಪ್ರವೃತ್ತಿ ಇಲ್ಲಿ ಇದೆ 
ಎಂದು ಹೇಳಲಾಗುತ್ತದೆ. ಈ ಸಮಸ್ಯೆಗಳು ರುಕಿಯಾ ಶೇಖಾವತ್‌ 
ಹುಸೇನ್‌ ಕಾಲದವು ಮಾತ್ರವಲ್ಲ, ಇಂದಿಗೂ ಸಹ ಇಂತಹ ಕಟುಟೀಕೆ 
ಯನ್ನು ಮಹಿಳಾ ಸಂಘಟನೆಗಳು ಎದುರಿಸುತ್ತಲೇ ಇವೆ. 

"ತಾರಿಣಿ ಭವನದಲ್ಲಿ ಶಿಕ್ಷಕವೃತ್ತಿ, ದಾದಿವೃತ್ತಿ ಇತ್ಯಾದಿ ಮಾಡುತ್ತಲೇ 
ಕಾರ್ಯಾಗಾರದಲ್ಲಿ ತರಬೇತಿ ಹೊಂದುವ ಮಹಿಳೆಯರಿದ್ದಾರೆ. ಇವರ 
ಉಡುಗೆ-ತೊಡುಗೆಗಳು ಸರಳ. ಎಲ್ಲರೂ ಆಭರಣ ರಹಿತರೇ. 'ಅಕ್ಕ' 
"ಬೀ ಎಂದೇ ಒಬ್ಬರನ್ನೊಬ್ಬರು ಸಂಬೋಧಿಸುತ್ತಾರೆ. ದೊಡ್ಡ 
ಹಜಾರದಲ್ಲಿ ಪ್ರತ್ವೇಕ ಮರದ ಹಾಸಿಗೆಯ ಬದಿಯಲ್ಲಿ ಅವರವರ 
ವಸ್ತುಗಳು. ಅಲ್ಲಿಯೇ ಮಲಗುತ್ತಾರೆ. ಅವರವರಿಗೆ ನಿಗದಿಯಾದ 
ಕೆಲಸ-ಕಾರ್ಯದಲ್ಲಿ ತನ್ಮಯತೆಯಿಂದ ತೊಡಗಿಸಿಕೊಂಡಿರುತ್ತಾರೆ. 
ಒಬ್ಬರ ನೋವಿನೊಳಗೆ ಇಸೊ )ಿಬ್ಲರ ಕಣ್ಣೀರಿನ ಕಥೆ ಬಿಚ್ಚಿಕೊಳ್ಳುವುದು. 
ಈ ನೋವು, ದುಃಖ, ದುಮ್ನಾನದ ಲಯಗಳಲ್ಲಿಯೇ ಒಬ್ಬರನ್ನೊಬ್ಬರು 
ಕಂಡುಕೊಳ್ಳುವುದು, ಹಂಚಿಕೊಳ್ಳುವುದು, ಸಂವೇದಿಸುವುದು., 


' ಆಸರೆಯಾಗಿ ನಿಲ್ಲುವುದು. ಇಂತಹ ಬಂಧದಿಂದ ರಚಿತವಾದ 


'ಪದ್ಮರಾಗ' ಕಾದಂಬರಿಯ ಚೌಕಟ್ಟಿನಲ್ಲಿ ಪುರುಷ ಪ್ರಧಾನ ಸಮಾಜದ 
ವೈರುಧ್ಯಮಯ ಮೌಲ್ಯಗಳ ಬಗ್ಗೆ ಬಲವಾದ ಟೀಕೆಯಿದೆ. ಹಿಂಸೆಗೆ 
ಸಾವೊಂದೇ ಉತ್ತರವಲ್ಲ ಎನ್ನುವ ಆಶಯವಿದೆ. ಬದುಕಿಗೆ ಇನ್ನೊಂದು 
ಆಯಾಮವಿದೆ ಎಂದು ತೋರಿಸಲಾಗಿದೆ. ಕುಟುಂಬದ ಹೊರಗೆ 
ವಸ್ತಾರವಾದ ಕಾರ್ಯಕ್ಷೇತ್ರದ ಹೊಸ ಜೀವನ ಪಡೆಯಬಹುದೆಂಬ 
ಕಲ್ಪನೆಯಿದೆ. ಕಾದಂಬರಿಯುದ್ದಕ್ಕೂ ಪುರುಷಪ್ರಧಾನ ಮೌಲ್ಯಗಳ 
ಬಗ್ಗೆ ವಿರೋಧವಿದ್ದರೂ, ಪುರುಷ ದ್ವೇಷದ ಎಳೆ ಇಲ್ಲ. ಹಾಗಾಗಿಯೇ 
'ಪದ್ಮರಾಗ?ದಲ್ಲಿ ಲತೀಫನಂತಹ ಪುರುಷ ಪಾತ್ರ ಕೂಡಾ ಮಾನವೀಯ 
ಎಳೆಯಲ್ಲಿಯೇ ನಿರೂಪಿಸಲ್ಪಟ್ಟಿದೆ: ಹಾಗೆಯೇ ಸಂಕುಚಿತ, ಕಲ್ಲಷ 
ಮನಸ್ಸಿನ ಹೆಂಗಸರೂ ಕಾಣಸಿಗುತ್ತಾರೆ. 'ಲತೀಫನಂತಹ ಪುರುಷ 
ಮನಸ್ಸುಗಳ ಒಳಗಿರುವ ಮಾನವೀಯ ನೆಲೆಯ ಸಂವೇದನೆಯನ್ನು 
ರುಕಿಯಾ ಶೇಖಾವತ್‌ ಹುಸೇನ್‌ ಹಿಡಿಯಬಲ್ಲವರಾಗಿದ್ದರು ಎಂಬುದು 


ಆಕೆ ಮಹಿಳಾ ಬದುಕನ್ನು ಅರ್ಥೈಸಿಕೊಳ್ಳುತ್ತಿದ್ದ ಸಮ-ಚಿತ್ತ 
ಭಾವವನ್ನು ಎತ್ತಿಹಿಡಿಯುತ್ತದೆ. 


ಗಂಡು-ಹೆಣ್ಣಿನ ಸಂಬಂಧದ ಮಧುರ ಭಾವನೆ, ಆಂತರ್ಯದ 
ತಳಮಳಗಳನ್ನು € ಲೇಖಕಿ ಲತೀಫ್‌ ಹಾಗೂ ಪದ್ಗರಾಗಳ ಸಂಬಂಧ 
ದಲ್ಲಿ ಬಿಚ್ಚಿ ಇಡುತಾರೆ. € ಲೇಖಕಿಗೆ ಬದುಕಿನ ಬಗ್ಗೆ ಇರುವ ಶ್ರದ್ದೆ, 
ನಂಬಿಕೆಗಳ ಒಂದು ಆಯಾಮವನ್ನು ಈ ಸಂಬಂಧದ ಚಿತಣಿ 
ತೋರಿಸುತ್ತದೆ. "ಪದ್ಮರಾಗ'ಳ 'ಆಯ್ಕೆ' ಅಷ್ಟು ಸುಲಭದ ಆಯ್ಕೆ 
ಯಾಗಿರಲಿಲ್ಲವೆಂಬುದು ಆಕೆಯ ಆಂತರ್ಯದ ತುಮುಲಗಳಿಂದ 
ತೋರಿಸುವಲ್ಲಿ ಲೇಖಕಿ ಯಶಸ್ವಿಯಾಗುತ್ತಾರೆ. 

ಈ "ತಾರಿಣಿ ಭವನ'ದಲ್ಲಿ ಸಿದ್ದಿಕಾ, ಭಿಬಾ, ಕೊರೇಶಾ, 
ನಳಿನಿ, ಉಷಾ, ಹೆಲೆನಾ, ಸೌದಾಮಿನಿ ಹೀಗೆ ಅನೇಕ ಬಗೆಯ 
ಮಹಿಳೆಯರಿದ್ದಾರೆ. ಇವರೆಲ್ಲಾ ಇಲ್ಲಿ ನೆಲೆ ಕಂಡುಕೊಂಡವರು. 
ಪಿತೃಪ್ರಧಾನ ಮೌಲ್ಯಗಳಲ್ಲಿ ಕುಟುಂಬದ ಒಳಗೆ ಒಂದಲ್ಲ ಒಂದು 
ರೀತಿಯ ಸಂಕಟಗಳಿಗೆ ಒಳಗಾದವರು. ಎರಡನೇ ಮದುವೆಯಾದ 
ಸೌದಾಮಿನಿ ಗಂಡನ ಮೊದಲನೇ ಹೆಂಡತಿಯ ತಂಗಿಯಿಂದಾಗಿ 
"ಮಲತಾಯಿ' ಪಟ್ಟ ಹೊಂದಿ ಹಿಂಸೆಗೊಳಗಾದವಳು; ಕೊರೇಶಾ 
ಬೀ ಗಂಡನ ಕುಟುಂಬದವರು ಆಕೆಯ ವಿರುದ್ದ ಪಿತೂರಿ ನಡೆಸಿ 
ಆಕೆಯನ್ನು ಗಂಡನಿಂದ ದೂರಾಗಿಸಿದ್ದಕ್ಕಾಗಿ ನೆಲೆತಪ್ಪಿ ಬಂದವಳು; 
ಹೆಲೆನ್‌ ಇಂಗ್ಲಿಷ್‌ 
ಗಂಡನ ಜೊತೆಗೇ ಬದುಕಬೇಕಾಗಿ ಬಂದ ನತದೃಷ್ಟೆ, ಇಂಗ್ಲಿಷ್‌ 
ಕಾನೂನಿನ ವಿರುದ್ದ ಹೋರಾಟ ನಡೆಸುವ ಛಲ ಹೊಂದಿದವಳು; 
ಪಕೀನಾ ಗಂಡನ ಪರಿಚಾರಿಕೆ ಬಿಟ್ಟು ಹೊರ ಬಂದಿರುವವಳು; 
ಉಷಾಳ ಮನೆಗೆ ಕಳ್ಳರು ನುಗ್ಗಿದಾಗ ಆಕೆಯ ಗಂಡ ಹಾರಿ 


ಓಡಿಹೋಗುವುದು, ಕಳ್ಳರು ಹರೆಯದ ತರುಣಿಯನ್ನು ಹೊತ್ತು 


ಕೊಂಡು ಹೋಗುವುದು, ಇನ್ನಾರೋ ಮೂವರು ಗಂಡಸರು 
ಆಕೆಯನ್ನು ರಕ್ಷಿಸಿ ಮನೆಗೆ ತರುವುದು, ಈ ಹಂತದಲ್ಲಿ ಉಷಾ 
ಎಲ್ಲರಿಂದ ನಿಂದನೆಗೊಳಗಾಗಿ ತಾರಿಣಿಭವನ ಸೇರಿದವಳು- 
ಇಂತಹ ಹೆಂಗಸರ ಬದುಕಿನ ಆಂತರ್ಯದ ಕತೆಗಳು "ತಾರಿಣಿಭವನ'ದ 
ಚೌಕಟ್ಟು, ಹಾಗೇ "ಪದ್ಮರಾಗ' ಕಾದಂಬರಿಯ ಬಂಧ ಕೂಡಾ. 


"ಪದ್ಮರಾಗ' ಕಾದಂಬರಿ ಹಲವಾರು ಹೆಂಗೆಳೆಯರ ಕಥೆ 
ಯಾದರೂ ಕೂಡಾ ಪದ್ಮರಾಗಳೇ ಕೇಂದ್ರ ಬಿಂದು. ನಿಶ್ಚಿತಾರ್ಥ 


ವಾಗಿರುವ ಜೈನಾಬ್‌ ಅನೇಕರ ಕುಟಿಲತೆಯಿಂದಾಗಿ ಯೂಸುಘ್‌ನನ್ನು 


ಮದುವೆಯಾಗದೇ, ವಿಚ್ಛೇದನವೂ ಸಿಗದೇ ಒಂದು ರೀತಿ 
ಬಾಲವಿಧವೆ ಎನಿಸಿಕೊಳ್ಳುತ್ತಾಳ. ಆಸ್ತಿಯ ಸಂಚಿಗಾಗಿ ರಾಬಿನ್‌ಸನ್‌ 
ನಡೆಸುವ ಕೊಲೆ ಮತ್ತು ಅವನ ಕುಟಿಲತೆಯಿಂದಾಗಿ ಈಕೆ 
ಅಪರಾಧಿ ಎನ್ನಿಸಿಕೊಳ್ಳುತ್ತಾಳೆ. ಗಂಡಸಿನ ಮಾರು ವೇಷದಲ್ಲಿ 
ತಪ್ರಿಸಿಕೊಂಡು ಬಂದು "ಸಿದ್ದಿಕಾ' ಆಗಿ "ತಾರಿಣಿ ಭವನ' ಸೇರುತ್ತಾಳೆ. 
ತಾವರೆಬಣ್ಣದ ರತ್ನದಂತಿರುವ ಈಕೆಗೆ ತಾರೀಣಿ "ಪದ್ಮರಾಗ" ಎಂದು 
ಕರೆಯುತ್ತಾರೆ. ಇಲ್ಲಿ ಈಕೆ ಲತೀಫನನ್ನು ಭೇಟಿಯಾಗುತ್ತಾಳೆ. 
ನಿಶ್ಚಿತಾರ್ಥವಾಗಿದ್ದ ಗಂಡ ಲತೀಫನ ಬಗ್ಗೆ ಆಕೆಯಲ್ಲಿ ತುಮುಲ 
ಪ್ರಾರಂಭವಾಗುತ್ತದೆ. ತಾರುಣ್ಯದ ಕನಸುಗಳು ಕಣ್ತುಂಬಿಕೊಂಡರೂ 
ಆತನ ಜೊತೆ ಹೋಗಲು ನಿರಾಕರಿಸುತ್ತಾಳೆ. ಆದರೂ ಅವನಿಗಾಗಿ 
ಕಾಯುತ್ತಾಳೆ. ವಿಚ್ಛೇದನ ನೀಡಬೇಡ' ಎನ್ನು ತ್ಹಾಳ; ಆದರೂ 
ಒಬ್ಬಳೇ ತನ್ನೂ ರಿಗೆ ತೆರಳುವ ನಿರ್ಧಾರ ಕೈಗೊಳ್ಳುತ್ತಾ. ಈ 
ರೀತಿಯ ಬಂದು ಸಂಕೀರ್ಣ ವ್ಯಕ್ತಿತ್ವದ ಪದ್ಮರಾಗ ಕಾದರಿಬರಿಯ 
ಮುಖ್ಯಪಾತ್ರವಾಗಿ, ಮಹಿಳಾ ಬದುಕಿನ ಸಂಕೀರ್ಣತೆಯ ಆಯಾಮ 
ವನ್ನು ಸೂಚಿಸುತ್ತಾಳೆ, ಮಹಿಳಾ ಸಂವೇದನೆಯ ಆಂತರ್ಯವನ್ನು 
ಪತಿನಿಧಿಸುತ್ತಾಲೆ. 


ಕಾನೂನು ಬಲವಂತಪಡಿಸಿದ್ದ: ಕ್ಕಾಗಿ ಹುಚ್ಚು 


ರುಕಿಯಾರವರ ಕೃತಿಗಳು ಬಾಂಗ್ಲಾ ದೇಶದಲ್ಲಿ ಹೆಚ್ಚು ಜನಪ್ರಿಯವಾಗಿವೆ. 
ಅವರು ಬಂಗಾಳಿಯಲ್ಲಿ ಬರೆದ ಲೇಖನಗಳನ್ನು ಶ್ರೀಮತಿ ರೋಶನ್‌ಜಹಾನ್‌ 
ಎಂಬ ಮಹಿಳೆ ಇಂಗ್ಲಿಷಿಗೆ ಅನುವಾದ ಮಾಡಿದ್ದಾರೆ ಎರಡು ಸಂಪುಟಗಳಲ್ಲಿ 
ಹೊರ ಬಂದ ಅವರ ಲೇಖನ ಮಾಲಿಕೆ ಮೋತಿಚರ್‌" ಕೃತಿಯನ್ನು 18ನೇ 
ಶತಮಾನದ ಬಿಟಿಷ್‌ ಸ್ಲೀವಾದಿ ಲೇಖಕಿ ಮೇರಿ ಪಲ್‌ಸ್ರೋನ್‌ ಕಾಫ್ರಳ 
ಪಸಿದ್ಧ ಕೃತಿ ಮಹಿಳಾ ಹಕ್ಕುಗಳ ಸಮರ್ಥನೆ” ( Vindication of the 
Rights ನ್‌ Women) ಹೋಲಿಸಲಾಗುತ್ತದೆ ರುಕಿಯಾರವರು ಆಕೆಯ 
ಕೃತಿಯನ್ನು ಓದಿರಲಿಕ್ಕಿಲವಾದರೂ. ಸೋಜಿಗದ ಸಂಗತಿಯೆಂದರೆ ಸಾಯುವ 
ಸಲ ಕಾಲದ ಮುನ್ನ ಡಿಸೆಂಬರ್‌ 1932ರಲ್ಲಿ ಆಗ ಬರೆಯುತ್ತಿದ್ದ ನಾರೀರ್‌ 
ಅಧಿಕಾರ್‌" ಎಂಬ ಲೇಖನದಲ್ಲಿ ಖೈದಿಗಳನ್ನು ಕಬ್ಬಿಣದ ಸರಪಳಿಯಿಂದ 
ಹೇಗೆ ಬಂಧಿಸಲಾಗುತ್ತದೋ ಹಾಗೆಯೇ ಮುಷಿಂ ಮಹಿಳೆಯರು ಚಿನ್ನ 
ಬೆಳ್ಳಿಯ ಸಂಕೋಲೆಗಳಲ್ಲ. ಪರ್ಬಾಗಳಲ್ಲಿ ಬಂಧಿತ ರಾಗಿದ್ದಾರೆ” ಹ 
ರುಕಿಯಾ ಹೇಳಿದ್ದಾರೆ. ಬಂಗಾಳಿಯಲ್ಲಿ 'ಬರೆದ ತಮ್ಮ ಪಬಂಧ ಸಂಕಲನ 
ಅವರೋಧ ಭಾಷಿಣಿ” (ಪರ್ದಾನಿಶೀನ ಮಹಿ ಫಯನ್ನು "ಬುಕಿಯಾ ಅವರೋಧ 
ಭಾಷಿಣಿಯಾದ ತಮ್ಮ ತಾಯಿ ರಹತುನ್ನೀಸಾ 1 ಚೌಧುರಾಣಿಯವರಿಗೆ 
ಅರ್ಪಣೆ ಮಾಡಿದ್ದಾರೆ ತಮ್ನ ಕಾದಂಬರಿ ಪದ್ಧರಾಗ'ವನ್ನು ತನ್ನ ಪ್ರೀತಿಯ 
ಅಣ್ಣ ಅಬ್ದುಲ್‌ ಅಸದ್‌ ಇಬಾಹಿಂ ಸಬೇರನಿಗ ಅರ್ಪಿಸಿದ್ದಾರೆ ಇವಲ್ಲದೆ 
ಬಂಗಾಳಿಯಲ್ಲಿ ಪಿಪಾಸಾ' ಹಾಗೂ 'ಮಹಮದಿ' ಎನ್ನುವ ಪಬಂಧ 
ಸಂಕಲನಗಳನ್ನೂ ನಳಿದ್ದಾಲೆ 
ತಮ್ನ ಸಮಕಾಲೀನರಾದ ಮಹಾರಾಷ್ಟ್ರದ ಪಂಡಿತಾ ರಮಾಬಾಯಿ ಯವರಂತೆ 
ರುಕಿಯಾ ಕೂಡ ಅನೇಕ ಸವಾಲುಗಳನ್ನು, ಟೀಕಾ ಪ್ರಹಾರ ಗಳನ್ನೂ ಎದುರಿಸ 
ಬೇಕಾಯಿತು. ಸಂಪದಾಯತ್ವದ ಹೆಸರಿನಲ್ಲಿ ಮುಸ್ಲಿಂ ಮಜವು ಆಕೆಯ 
ಚಿಂತನೆಗಳನ್ನು ಹಾಗೂ ಬರವಣಿಗೆಯನ್ನು ವಿರೋಧಿಸಿತು. ತಮ್ಮ ಐವತ್ತೂರನೇ 
ವಯಸ್ಸಿನಲ್ಲೇ ಹೃದಯಾಘಾತದಿಂದ ತೀರಿಕೊಂಡ ರುಕಿಯಾರವರ ಬಗ್ಗೆ 
ಒಂದೇ ವಾಕ್ಕದಲ್ಲ ಹೇಳುವುದಾದರೆ, ಮನೆಯ ನಾಲ್ಕು ಗೋಡೆಗಳ ನಡುವಿನ 
ಅಂಧಕಾರದಲ್ಲಿದ್ದುಕೊಂಡೇ, ಅಸಂಖ್ಧಾತ ಕಟ್ಟುಪಾಡುಗಳನ್ನು ಮೀರಿ, ಅರಳಿದ 
ಓರ್ವ ಬುದ್ಧಿವಂತ, ಪಜ್ಞಾವಂತ, "ಸುಸಂಸ್ಕೃತ ಸತಂತೆ ಮನೋಭಾವದ 
ಸ್ತೀ ಚೇತನ ಆಕೆ ತಮ್ಮ ಲೇಖಿನಶೊಂದರಲ್ಲಿ ಮುಸ್ಲಿಂ ನೀ ಸಮುದಾಯಕ್ಕೆ 
ರುಕಿಯಾ ನೀಡಿದ ಅನುಪಮ ಕೊಡುಗೆಯನ್ನು ಕುರಿತು ಪಶಂಸೆ ವೃಕಪಡಿಸುತಾ. 
ತಮ್ಮ ವಿಟ್ರ್ಟ ನಿಲುವುಗಳಿಂದ ಸಾರಸ್ಥತ ಲೋಕದಲ್ಲಿ ಮುಪ್ಲಿಂ ಸಮುದಾಯದಲ್ಲಿ 
ದೊಡ್ಡ ಬಿರುಗಾಳಿಯನ್ನ © ಎಬ್ಲಿಸಿದ, ಮೂಲಭೂತ "ವಾದಿಗಳ ಕೆಂಗಣ್ಣಿಗೆ 
ಗುಂಯಾದ ಲೇಖಕಿ ತ್ರೋಮಾನಕ್ಷೀನ್‌ ರವರು, “ಪುರುಷ ಸಾರ್ವಭೌಮತ್ವ 
ಮಹಿಳಾ ವಿರೋಧಿ ಚಿಂತನೆಗಳೇ ತಾಂಡವ ವಾಡುತ್ತಿರುವ ತೆಮ್ಮ 
ಸಮುದಾಯಗಳಲ್ಲಿ ಈಗ ರುಕಿಯಾರಂಥ ಮಹಿಳೆಯರೇಕೆ ಕಂಡುಬರುತ್ತಿಲ್ಲ?” 
ಎಂಬ ನೋವಿನ ಉದ್ದಾರವೆತ್ತಿದ್ದಾರೆ 


ಬಹುಶಃ ನಾವೆಲರೂ, ನಮ್ಮ ನಮ್ಮ ಸಂದರ್ಭಗಳಲ್ಲಿ, ನಮಗೇ ಕೇಳಿಕೊಳ್ಳ 
ಬೇಕಾದ ಗಂಭೀರ ಪ್ನೆ ಇದು. 
("ಪಡ್ಗರಾಗ'ದ ಮುನ್ನುಡಿಯಿಂದು 


KE] ನನ್ನು ನಾನ 


"ಪದ್ಮರಾಗ'ದಲ್ಲಿ ಸಾಹಿ ಹಿತ್ಯವಿದೆ, ಕಾವ್ಯವಿದೆ, ಕಾವ್ಯಾತ್ಮಕ ಭಾಷೆ 
ಕೂಡಾ ಇದೆ. ಈ ಕಾವ್ಯಾತ್ಮಕ ಭಾಷೆಯಲ್ಲಿ ನವೋದಯ ಕಾಲದ 
ಭಾಷೆಗೆ ಹತ್ತಿರವಾಗುವಂತಹ ಪಕ್ಕ ತಿಯ ವರ್ಣನೆ ಇದೆ. ಈ ಬಾಷೆಯ 
ರಮ್ಮತೆಯನ್ನು ಕೆಎಸ್‌. ವೈಶಾಲಿಯವರು ಕನ್ನಡಕ್ಕೆ ಸಮರ್ಥವಾಗಿಯೇ 


ಅನುವಾದಿಸಿದ್ದಾರೆ. 


ಪದ್ಮರಾಗ'ದಲ್ಲಿರುವ ಜೈನಾಃ ಬಳ ಹಾಗೂ ಲತೀಘಫ ಜೀವನದ 
ಚೌಕಟ್ಟಿನಲ್ಲಿ ಬರುವ ಓನ್‌ ಅಂಶಗಳು ಗೂ 
ಸಹ ಅಸಹಜ ಎಂದೇನೂ ಅನಿಸುವುದಿಲ್ಲ. ಜೈನಾಬ್‌-ಸಿದ್ದಿಕಾ- 
ಪದ್ಮರಾಗಳಾಗಿರುವ ಮುಸ್ಲಿಂ ಮಹಿಳೆಯ ವ್ಯಕ್ತಿತ್ವ ಚಿತ್ರಣದಲ್ಲಿ ಅನೇಕ 
ಸೂಕ್ಷ್ಮಗಳನ್ನು ಸಂಕೀರ್ಣತೆಗಳನ್ನು ರುಕಿಯಾ ಶೇಖಾವತ್‌ ಹುಸೇನ್‌ 
ಚಿತ್ರಿಸುತ್ತಾರೆ. 
ಶ್ರೇಣಿರಹಿತ ಸಂಘಟನೆ, ಸಮೂಹ ನಾಯಕತ್ವ, ಜಾತ್ಯತೀತ 
ನಿಲುವು, ಪುರುಷ-ಸ್ತ್ರೀಯರನ್ನೊ ಳಗೊಂಡ ಬದುಕಿನ ವಿಶಾಲ 
ದೃಷ್ಟಿಕೋನ, ಸೋದರಿತ್ತೆದ ಅನಿವಾರ್ಯ-ಅವಶ್ವಕತೆಯನ್ನೊ ಳಗೊಂಡ 
"ತಾರಿಣಿ ನಿಲಯ'ದ ಕಲಿನೆಯೊಂದಿಗೆ 'ಪದ್ದರಾಗ: ರ ರಚಿಸಿದ 
ರುಕಿಯಾ ಶೇಖಾವತ್‌ ಹುಸೇನ್‌ರವರ ನಿಲುವು ಇಂದಿನ ಮಹಿಳಾ 
ಹೋರಾಟದ ಲಯಗಳಲ್ಲಿಯೂ ಪ್ರಸ್ತುತತೆ ಪಡೆಯುತ್ತದೆ ಎನ್ನುವು 
ದಕ್ಕಾಗಿ ಇದು ಮಹಿಳಾ ಲೋಕದ ಆಶಯದ ಕಾದಂಬರಿಯಾಗಿ 
ಧ್ಹನಿಸುತ್ತದೆ. ಈ ಆಶಯದ ಧ್ವನಿಯನ್ನು ಕನ್ನಡಕ್ಕೆ, ಮಹಿಳಾ ಲೋಕಕ್ಕೆ 
ಪರಿಚಯಿಸಿದ ಅನುವಾದ ಗಾರ್ತಿ ಕೆ.ಎಸ್‌. ವೈಶಾಲಿಯವರ ಕೊಡುಗೆ 
ಅಪೂರ್ವವಾದದ್ದು. ಅವರಿಗೆ ಅಭಿನಂದನೆಗಳು. 


Wl 


ಮಾನಸ ವೇದಿಕೆಯ ಆಹ್ನಾನ. 


ಚರ್ಚೆ, ವಿಚಾರ ವಿನಿಮಯ, ಆತ್ಮೀಯರ ಭೇಟಿ ಮಾನಸ 
ಪತ್ರಿಕೆಯ ಬಗ್ಗೆ ಸಲಹೆ ಸೂಚನೆ, ಹೊಸ ಕಾರ್ಯಕ್ರಮಗಳನ್ನು 
ಹಮ್ಮಿಕೊಳ್ಳುವ ಯೋಜನೆ, ಕೊಂಚ ಹರಟೆ, ಕೊಂಚ 
ಕ್ಯಾಂಟೀನ್‌ಕಾಫಿಗಾಗಿ ಪ್ರತಿ ತಿಂಗಳೂ ಎರಡನೇ ಬುಧವಾರ 
ಸಂಜೆ 5.30 ಗಂಟೆಗೆ ಆಸಕ್ತರೆಲ್ಲರೂ ಸೇರೋಣ. ರವೀಂದ 
ಕಲಾಕ್ಷೇತ್ರದ ಸಂಸ ಬಯಲು ರಂಗಮಂದಿರದ ಮೆಟ್ಟಿಲು 
ಗಳಿಗೂ ಮಾನಸ ವೇದಿಕೆಗೂ ಒಂದು ಅವಿನಾಭಾವ 
ಸಿಂಬಂಧವಿದೆ. ಮಹಿಳಾ ಧ್ಹನಿಗಾಗಿ ಸಾರ್ವಜನಿಕ ಸ್ಥಳವನ್ನು 
ಉಪಯೋಗಿಸುವುದರ ಹಂದೆ ಸ್ಪೀವಾದದ ಪ ಪರಿಕಲನೆಯೂ 
ಇದೆ. ಈ ಸಂಬಂಧವನ್ನು 'ಮತ್ತಷ್ಟು ಗಟ್ಟಿಗೊಳಿಸಲು 
ಆಗಸ್‌ 10, ಬುಧವಾರ ಸಂಜೆ ನೀ ಬನ್ನಿ. ನಿಮ 
ಗೆಳತಿಯರನ್ನೂ ಕರೆತನ್ನಿ ನ ಲ ಈ 


-ಮಾನಸ ವೇದಿಕೆ 


ಹಪ್ಲುಬೇಹು 


ಶತಮಾನಗಳಿಂದ ಸಿಕ್ಕ ಹಕ್ಕು 
ಇದು ಗಂಡು ಪ್ರಪಂಚ 


ಊಂದು ಬರೆದ ಪೇನ 
| ಕಟಿದವನೆ 


ಸೌಟುಂಜಕ ಹಿಂಸೆ ಕಾಂಬರೆ, 
ಕಾನೂನು ವ್ಯವಸ್ಥೆ ಮತ್ತು ವಾಸ್ತವ 


ನೌ 
೫7 ಮು ಲಕ್ಷ್ಮೇ ಭಟ್‌ 
ನ್ಯಾಯವಾದಿ 


ಮೌನವ ಜನಾಂಗ “ಬೆಳವಣಿಗೆ”, “ಅಭಿವೃದ್ಧಿ”ಗಳನ್ನು ಕಾಣುತ್ತಾ 
ಶತಮಾನಗಳನ್ನೇ ಕ್ರಮಿಸಿದರೂ ಈ ಕಾಲದಲ್ಲೂ ಕೌಟುಂಬಿಕ ಹಿಂಸೆಯ 
ಬಗ್ಗೆ ಹೆಂಗಸರು ಹೊಸತಾಗಿ ಹೋರಾಟಗಳನ್ನು ಪ್ರಾರಂಭಿಸಬೇಕಾದ್ದು 
ನಮ್ಮ ಜನಜೀವನದ ಕಟು ಸತ್ಯ. ಹಾಗೆ ನೋಡಿದರೆ, “ಕೌಟುಂಬಿಕ 

೦ಸೆ” ಎನ್ನುವುದೇ ನಮ್ಮ “ಮುಂದುವರಿದ” ಜನಾಂಗದ ವಿಪರ್ಯಾಸ. 
ಯಾವ ಒಂದು ಕುಟುಂಬ, ಮನೆ, ನಮ್ಮ ಜನರು, ಮನೆಯ ಮಗಳನ್ನು, 
ಹೆಣ್ಣನ್ನು ಕಾಪಾಡಿ, ಬೆಳೆಸಿ, ಪ್ರೀತಿಯಿಟ್ಟು ಪೋಷಿಸಬೇಕೋ ಅಂಥಾ 
ಕುಟುಂಬ, ಕುಟುಂಬದ ಸದಸ್ಯರು ಅವರದ್ದೇ ಆ ಹೆಣ್ಣುಜೀವದ ಮೇಲೆ 
ಮಾಡುವ ಹಿಂಸೆ, ಕರ್ಯ- ಮನುಷ್ಯನ ಅತ್ಯಂತ ಬರ್ಬರ ಮುಖವನ್ನು 
ತೋರಿಸುತ್ತದೆ. 

“ಹಿಂಸೆ” ಅನ್ನುವುದು - ಹೊಡೆಯುವುದು, ಬಡೆಯುವುದು, 
ತುಳಿಯುವುದು - ಹೀಗೆ ದೈಹಿಕ ಹಿಂಸೆಗೆ, ಹೆಚ್ಚೆಂದರೆ ಅವಾಚ್ಯ 
ಶಬ್ದಗಳಿಂದ ಬೈಯ್ಯುವಂಥ ಮೌಖಿಕ ಹಿಂಸೆಗೆ ಸೀಮಿತವಾಗಿರುವುದು 
ಎಂದು ಮೇಲ್ಲೋಟದಿಂದ ಗಹಿಸಿರುವ ನಾವು ಎಷ್ಟೋಜನ, "ಅದೆಲ್ಲಾ 
ನಮ್ಮ ಮನೆಯಲ್ಲಿ ಆಗುವಂಥದಲ್ಲಪು” ಎಂಬ "ಸಮಾಧಾನ”ದಲ್ಲ 
ಇದ್ದುಬಿಡುತ್ತೇವೆ. ಅದೇ, ಒಂದೊಂದು ಕುಟುಂಬವನ್ನೂ, ಕೌಟುಂಬಿಕ 
ಸಂಬಂಧವನ್ನೂ ಹತ್ತಿರದಿಂದ ಅವಲೋಕಿಸಿದಾಗ, ಕೌರ್ಯ, ಹಿಂಸೆಯ 
ಹಲವಾರು ಮುಖಗಳು, ವಿಧ, ಬಣ್ಣಗಳನ್ನು ಕಾಣುತ್ತೇವೆ. 

ಒಂದು ಸಮಾಜವು ತನ್ನ ಕ್ರೌರ್ಯ, ಕಪಟ, ದುರ್ಬುದ್ದಿಗಳನ್ನು 
ಹದ್ದುಬಸ್ತಿನಲ್ಲಿಡಲು, ಜನರ ಸಾಮಾನ್ಯ ಹಕ್ಕುಗಳನ್ನು ಕಾಯಲು, ತಾನೇ 
ನಿರ್ಮಿಸಿದ ಒಂದು ನ್ಯಾಯ ವ್ಯವಸ್ಥೆಯನ್ನು ಬಳಸುತ್ತದೆ. ಹಾಗಿರುವಾಗ, 
ಒಂದು ವ್ಯವಸ್ಥೆ, ಕಾನೂನು, ಕಾಯಿದೆಗಳು ಸಮಾಜದ ಇಂಥಾ ಕಠೋರ 
ವಿಕೃತಿಗಳನ್ನು ಎಷ್ಟು ಸರಿಪಡಿಸಬಲ್ಲುದು ಎಂಬುದು ದೊಡ್ಡ ಪ್ರಶ್ನೆಯೇ 
ಆಗಿದೆ. ಈ ಪ್ರಶ್ನೆಯನ್ನು ಜೊತೆಯಲ್ಲಿರಿಸಿಕೊಂಡೂ, ಅಂಥಾ ಎಲ್ಲಾ 
ಕಾಯಿದೆಗಳನ್ನು, ಕಾನೂನು ವಯವಸ್ಥೆ ಯ ರೂಪ, ಅಂಗಗಳನ್ನು 


ಅರಿಯುವುದು, ಮತ್ತು ಸಾಧ್ಯವಿದ್ದಷ್ಟೂ ಸಮರ್ಪಕವಾಗಿ ಬಳಸುವುದು 
ಅತೀ ಮುಖ್ಯವಾಗಿಯೇ ಇದೆ. 

ಕೌಟುಂಬಿಕ ಹಿಂಸೆಯನ್ನು ನಿಯಂತಿಸುವಲ್ಲಿ ಇತ್ತೀಚೆಗೆ ಬಂದಂಥ 
ಕಾನೂನು, “ಕೌಟುಂಬಿಕ ಹಿಂಸೆ ತಡೆ ಕಾಯಿದೆ, 2005”. ಅದಕ್ಕೂ 
ಮೊದಲೇ ಇದ್ದದ್ದು, ಈಗಲೂ ಇರುವ ಕಾಯಿದೆ, 1983ರಲ್ಲಿ ಜಾರಿಗೆ 
ಬಂದಂಥ, ಐ.ಪಿ.ಸಿ. ಸೆಕ್ಷನ್‌ 498 ಹಿ. ಇವೆರಡೂ ಕೌಟುಂಬಿಕ 
ಹಿಂಸೆ ತಡೆಗಟ್ಟಲು ಈಗ ಇರುವಂಥಾ ಮುಖ್ಯ ಕಾಯಿದೆಗಳು. ಐ.ಪಿ.ಸಿ. 
ಸೆಕ್ಷನ್‌ 498 ಸ ಕಾಯಿದೆ ಏನು ಸೂಚಿಸುತ್ತದೋ, ನಿಯಂತ್ರಿಸುತ್ತದೋ, 
ಅದರಿಂದಲೂ ವಿಶಾಲವಾದ ಸಮಸ್ಯೆಯನ್ನು ಒಂದು ಹೆಣ್ಣು ತನ್ನ 
ಕುಟುಂಬದಲ್ಲೇ ಅನುಭವಿಸಿತ್ತಾಳ ಎಂಬ ಕಾರಣಕ್ಕಾಗಿ ಕೌಟುಂಬಿಕ 
ಹಿಂಸೆಯ ಎಲ್ಲಾ ಮಜಲು, ಮುಖ, ಒಳ ಆಯಾಮಗಳನ್ನು 
ಮನಸಲ್ಲಿಟ್ಟುಕೊಂಡು 2005ರಲ್ಲಿ “ಕೌಟುಂಬಿಕ ಹಿಂಸೆ ತಡೆ 
ಕಾಯಿದೆ”ಯನ್ನು ಜಾರಿಗೆ ತರಲಾಯಿತು. 


ಐ.ಪಿ.ಸಿ. ಸೆಕ್ಷನ್‌ 498 ಸಿ ಹೇಳುತ್ತದೆ: 

ಗಂಡ ಅಥವಾ ಗಂಡನ ಯಾವುದೇ ಸಂಬಂಧಿಕರು, ಹೆಣ್ಣಿನ 
ಮಾನಸಿಕ ಯಾ ದೈಹಿಕ ಸ್ಪಾಸ್ಟ್ಯಕ್ಕೆ ಧಕ್ಕೆ ಬರುವಂಥ ಯಾವುದೇ 
ಹಿಂಸೆ ನೀಡಿದಲ್ಲಿ ಅಥವಾ ವರದಕ್ಷಿಣೆ ಅಥವಾ ಇನ್ನಾವುದೇ ಬೇಡಿಕೆಗಾಗಿ 
ಯಾವುದೇ ಹಿಂಸೆ ನೀಡಿದಲ್ಲಿ ಅದು ಈ ಕಾಯಿದೆಯ ಪ್ರಕಾರ 
ಶಿಕ್ಷಾರ್ಹವಾಗುತ್ತದೆ. ಈ ಕಾಯಿದೆಯ ಪ್ರಕಾರ ತಪ್ಪೆಸಗಿದವರು 3 
ವರ್ಷಗಳ ವರೆಗಿನ ಕಠಿಣ ಜೈಲುಶಿಕ್ಷೆ ಅನುಭವಿಸಬೇಕಲ್ಲದೇ ದಂಡವನ್ನೂ 
ತೆರಬೇಕಾಗುತ್ತದೆ. ಇದು ಕ್ರಿಮಿನಲ್‌ ಕಾಯಿದೆಯಾದ್ದರಿಂದ. ಇದರ 
ವಿಚಾರಣೆ, ಪಕರಣ ಪೊಲೀಸ್‌ರಿಗೆ ದೂರು ಕೊಡುವಲ್ಲಿಂದ ಪ್ರಾರಂಭ 
ವಾಗುತ್ತದೆ. 

ಕೌಟುಂಬಿಕ ಹಿಂಸೆ ತಡೆ ಕಾಯಿದೆ ಅಥವಾ Protection of 
Women from Domestic Violence Act ಕುಟುಂಬದಲ್ಲಿ 
ಹೆಂಗಸಿನ ಮೇಲೆ. ಆಗುವ ಹಿಂಸೆ ಮತ್ತು ಅದರ ಬೇರೆ ಬೇರೆ ವಿಧಗಳನ್ನು 
ಗಹಿಸಿ, ಯಾವ ರೀತಿಯಲ್ಲಿ ಆಕೆಗೆ ಪರಿಹಾರ ಒದಗಿಸಬಹುದು 
ಎಂಬುದನ್ನು ಸಮಗ್ರವಾಗಿ ನೋಡಿ, ಪರಿಹಾರ ಒದಗಿಸಲು ಮಾಡಿದ 
ಕಾಯಿದೆಯಾಗಿದೆ. | 


ನಮ್ಮ ಮಾವನ ಹ 


“ಕುಟುಂಬ” ಅಂದರೆ ಏನು, “ಹಿಂಸೆ”ಗಳಲ್ಲಿ ಯಾವ ಯಾವ 
ವಿಧಗಳು, ಯಾವುದೆಲ್ಲಾ “ಕೌಟುಂಬಿಕ ಹಿಂಸೆ”ಯಾಗಬಹುದು, 
ಯಾರಿಂದ ಹಿಂಸೆಯಾಗಬಹುದು, ಯಾವ ರೀತಿ ಪರಿಹಾರಗಳನ್ನು 
ಒದಗಿಸಬಹುದು; ಹೀಗೆ ವಿಷಯವನ್ನು ಬಿಡಿಸಿ, ಅವಲೋಕಿಸಿ, 
ಇವುಗಳಿಗೆ ಈ ಕಾಯಿದೆ ನೀಡಿರುವ ವಿವರಣೆ, ಶಬ್ದಾರ್ಥಗಳು ಹಾಗೂ 
ಅದರ ಸಾಧ್ಯತೆಗಳು - ಕಾನೂನು ವಲಯದಲ್ಲಿ ಸಾಧಿಸಿರುವ ದೊಡ್ಡ 
ಮೆಟ್ಟಲಾಗಿದೆ. 


pe ಕಾಯಿದೆಯನ್ವಯ “ಹಿಂಸೆ” ಎಂದರೆ: 

€ ದೈಹಿಕ: ಹೊಡೆಯುವುದು. ನೂಕುವುದು, ತುಳಿಯುವುದು, ಇನ್ಯಾವುದೇ 
ದೇಹಕ್ಕೆ ಮಾಡುವ ಹಿಂಸೆ 

€ ಮೌಖಕ: ಬೈಯ್ಯವುದು, ಹೀಯಾಳಿಸುವುದು, ವ್ಯಂಗ್ಯ ನುಡಿಯುವುದು 
ಇತ್ಯಾದಿ 

€ ಮಾನಸಿಕ: ಕೀಳಾಗಿ ಕಾಣುವುದು, ದೂರ ಇಡುವುದು, ಮಾತನಾಡದೇ 
ಇರುವುದು, ಮಕ್ಕಳನ್ನು ದೂರವಿಡುವುದು, ಶೀಲದಬಗ್ಗೆ ಸಂಶಯ 
ಪಡುವುದು, ಅಸಹ್ಯ ರೀತಿಯಿಂದ ನೋಡುವುದು ಇತ್ಯಾದಿ ಭಾವನೆಗಳ 
ಮೇಲೆ ಎಸಗುವ ಹಿಂಸೆ 

€ ಲೈಂಗಿಕ: ಇಚ್ಛೆಯ ವಿರುದ್ಧ ಲೈಂಗಿಕ ಕ್ರಿಯೆ, ಲೈಂಗಿಕ ಸಂಬಂಧ 
ಬಯಸುವುದು, ಅದಕ್ಕಾಗಿ ಒತ್ತಾಯ ಪಡಿಸುವುದು, ಇಚ್ಛೆಯ ವಿರುದ್ಧ ಲೈಂಗಿಕ 
ಉದ್ದೇಶದಿಂದ ಮುಟ್ಟುವುದು, ಲೈಂಗಿಕ ಅರ್ಥ ಬರುವ ಮಾತಾಡುವುದು, 
ಚೇಟಿ, ಎಸ್‌.ಎಮ್‌.ಎಸ್‌! ಇ-ಮೇಲ್‌ ಕಳಿಸುವುದು ಇತ್ಯಾದಿ 

€ ಆರ್ಥಿಕ: ಅವಳು ದುಡಿದ ಹಣದಲ್ಲಿ ಬಲವಂತದಿಂದ ಪಾಲು ಕೇಳುವುದು, 
ಹಣವನ್ನು ಹೀಗೇ ವ್ಯಯಿಸಬೇಕೆಂದು ಒತ್ತಾಯಿಸುವುದು, ಆಸಿಯಲ್ಲಿ 
ಪಾಲು ಕೊಡಲು ಬಲವಂತಪಡಿಸುವುದು, ಕೆಲಸಕ್ಕೆ ಹೋಗಿ ಮನೆಯನ್ನು, 
ತಮ್ಮನ್ನು ನೋಡಿಕೊಳ್ಳುವಂತೆ ಬಲವಂತ ಹೇರುವುದು ಇತ್ಯಾದಿ 
“ಕುಟುಂಬ” ಎಂದರೆ: ಕೂಡಿ ಬಾಳುವ ಮನೆ! ಸಂಸಾರ 
ಹಾಗಾಗಿ, “ಕುಟುಂಬದ ಸದಸ್ಯ” ಎಂದರೆ: 


ಮದುವೆಯಿಂದಾದ ಸಂಬಂಧವಿರಬಹುದು: ಗಂಡ, ಅತ್ತೆ, ಮಾವ, ಗಂಡನ 
ಸಂಬಂಧಿಕರು. 


ರಕ್ತಸಂಬಂಧಿ: ತಂದೆ, ಸೋದರ, ಸೋದರಿ, ಜೊತೆಗೆ ವಾಸಿಸುತ್ತಿರುವ 
ತಂದೆ-ತಾಯಿಯ ರಕ್ಷಸಂಬಂಧಿಕರು. 


ಒಂದೇ ಮನೆಯಲ್ಲಿ ವಾಸಿಸುತ್ತಿರುವ ಇನ್ನಿತರ ಸಂಬಂಧಿ, ಕುಟುಂಬದಲ್ಲಿ 
ವಾಸಿಸುತ್ತಿರುವ ದೂರದ ಸಂಬಂಧಿ, ಸ್ನೇಹಿತರು. 


ಮದುವೆಯಂತಹ ಸಂಬಂಧ: ಕಾನೂನಿನನ್ವಯ ಮದುವೆ ಎಂದು 


ಗುರುತಿಸಲಾಗದ ಆದರೆ ಮದುವೆಯಂಥ ಸಂಬಂಧ, ಸಂಗಾತಿ, ಸ್ನೇಹಿತ 
ಪ್ರ ಕಾನೂನಿನನ್ನಯ ಪರಿಹಾರಗಳು ಈ ಬಗೆಯವಾಗಿರಬಹುದು: 


ರಕ್ಷಣೆ ನೀಡುವಂತೆ ಆದೇಶ, ವಾಸಸ್ಥಳ ನೀಡುವಂತೆ ಆದೇಶ, ತಪ್ಪು 
ಮಾಡಿದವರಿಂದ ಆರ್ಥಿಕ ಪರಿಹಾರ ಅಥವಾ ಇನ್ಯಾವುದೇ ಬಗೆಯ ಪರಿಹಾರ 
ಸೂಚಕ ಆದೇಶ. ಈ ಆದೇಶವನ್ನು ಉಲ್ಲಂಘಿಸಿದಲ್ಲಿ, ನ್ಯಾಯಾಲಯವು 
ರೂ.20,000 ಅಥವಾ ಒಂದು ವರ್ಷ ಜೈಲುವಾಸ ಅಥವಾ ಎರಡನ್ನೂ 


ವಿಧಿಸಬಹುದು. 


ಇಷ್ಟು ಪ್ರಾಥಮಿಕ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು, ಈಗ ಕೆಲವು 
ಉದಾಹರಣೆಗಳನ್ನು ನೋಡೋಣ: 


1. ಆಕೆಗೆ ತನ್ನ ಗಂಡ ಮತ್ತು ಅವನ ತಾಯಿ, ತಂಗಿ-ಮೂರೂ ಜನ ಅಗಾಗ 
ಹೊಡೆದು, ಬೈದು ಹಿಂಸಿಸುತ್ತಾರೆ. ಉಣ್ಣಲೂ ನೀಡುವುದಿಲ್ಲ. ಯಾವಾಗಲೂ 
ಅವಳ ತಂದೆಯ ಮನೆಯಿಂದ ಹಣ ತರುವಂತೆ ಒತಾಯಿಸುತಾ 
ಹಿಂಸಿಸುತ್ತಾರೆ. 3 


ಹಿಂಸೆ: ದೈಹಿಕ, ಮಾನಸಿಕ, ಮೌಖಿಕ, ಆರ್ಥಿಕ. 
ಕೇಳಬಹುದಾದ ಪರಿಹಾರ: ಹಿಂಸೆ ನಿಯಂತ್ರಣಾ ಆದೇಶ, ರಕ್ಷಣಾ ಆದೇಶ, 
ಆರ್ಥಿಕ ಪರಿಹಾರ, ಬೇರೆ ವಾಸಸ್ಥಳ ನೀಡಬೇಕಾಗಿ ಆದೇಶ. 

2. ಆಕೆಯ ಸಂಗಾತಿ ಅವಳು ದುಡಿದ ಹಣ ಪ್ರತೀ ತಿಂಗಳು ತಂದು ತನಗೇ 
ಕೊಡಬೇಕೆಂದು ಬಲವಂತ ಪಡಿಸುತ್ತಾನೆ. 
ಹಿಂಸೆ: ಆರ್ಥಿಕ ಹಿಂಸೆ, ಮಾನಸಿಕ ಹಿಂಸೆ 
ಕೇಳಬಹುದಾದ ಪರಿಹಾರ: ನಿಯಂತ್ರಣಾ ಆದೇಶ, ಈ ವರೆಗೆ ಅವಳು 
ಆತನಿಗೆ ಕೊಟ್ಟಿರುವ ಹಣ ವಾಪಾಸು ಮಾಡುವಂತೆ ಆದೇಶ, ಆರ್ಥಿಕ 
ಪರಿಹಾರ. 

3. ಆಕೆ ಓದಲೆಂದು ತನ್ನ ದೂರದ ಸಂಬಂಧಿಯಾದ ಮಾವನ ಮನೆಯಲ್ಲಿದ್ದು 
ಕಾಲೇಜಿಗೆ ಹೋಗಿಬರುತ್ತಿರುತ್ತಾಳೆ. ಆ ಮಾವನ ಮಗ ಅವಳನ್ನು ಲೈಂಗಿಕ 
ಕ್ರಿಯೆಗೆ ಒತ್ತಾಯಿಸುತ್ತಿರುತ್ತಾನೆ, ಹಾಗೂ ಅದನ್ನೇ ಸೂಚಿಸುತ್ತಾ 
ಎಸ್‌.ಎಮ್‌.ಎಸ್‌. ಕಳಿಸುತಿರುತ್ತಾನೆ. | 
ಹಿಂಸೆ: ಮಾನಸಿಕ ಹಿಂಸೆ, ಲೈಂಗಿಕ ಹಿಂಸೆ. 
ಕೇಳಬಹುದಾದ ಪರಿಹಾರ: ನಿಯಂತ್ರಣಾ ಆದೇಶ, ಆರ್ಥಿಕ ಪರಿಹಾರ. 

4, ಆಕೆಗೆ ಮದುವೆಯಾಗಿ ಎರಡು ವರ್ಷವಾಗಿದೆ, ಮಕ್ಕಳಾಗಿಲ್ಲ; ಹಾಗಾಗಿ 
ಅವಳ ಗಂಡ ಹಾಗೂ ಮನೆಯವರು ಅವಳನ್ನು ನಿರುಪಯೋಗಿ, ಬಂಜೆ 
ಎ೦ದು ಹಂಗಿಸುತ್ತಿರುತ್ತಾರೆ. 
ಹಿಂಸೆ: ಮಾನಸಿಕ, ಮೌಖಿಕ. 
ಕೇಳಬಹುದಾದ ಪರಿಹಾರ: ನಿಯಂತ್ರಣಾ ಆದೇಶ. 

5. ಆಕೆ ವಿಧವೆ, ಅವಳಿಗೆ ವಾಸಿಸಲು ಬೇರೆ ಮನೆಯಿಲ್ಲ. ಅವಳನ್ನು ಅವಳ 
ಗಂಡನ ಮನೆಯವರು, ಅವಳು ವಾಸಿಸುತ್ತಿರುವ ಮನೆಯಿಂದ 
ಹೊರಹಾಕಲು ಪ್ರಯತ್ನಿಸುತ್ತಿದ್ದಾರೆ. 
ಹಿಂಸೆ: ಮಾನಸಿಕ. 
ಕೇಳಬಹುದಾದ ಪರಿಹಾರ: ನಿಯಂತ್ರಣಾ ಆದೇಶ, ರಕ್ಷಣಾ ಆದೇಶ, 
ವಾಸಸ್ಥಳ ನೀಡಬೇಕಾಗಿ ಆದೇಶ. 

6. ಆಕೆಯ ಗಂಡ ಪ್ರತೀ ನಿತ್ಯ ದಿನ-ರಾತ್ರಿಯೆನ್ನದೇ ತನಗೆ ಬೇಕೆನಿಸಿದಾಗ, 
ಅವಳ ಇಚ್ಛೆಯ ವಿರುದ್ಧ ಅವಳು ತನ್ನ ಲೈಂಗಿಕ ಬಯಕೆಯನ್ನು ತೃಪ್ತಿ 
ಪಡಿಸಬೇಕಾಗಿ ಪೀಡಿಸುತ್ತಾನೆ. 
ಹಿಂಸೆ: ಲೈಂಗಿಕ. 
ಕೇಳಬಹುದಾದ ಪರಿಹಾರ: ನಿಯಂತ್ರಣಾ ಆದೇಶ, ರಕ್ಷಣಾ ಆದೇಶ. 

7. ಆಕೆ 15-16 ವರ್ಷದ ಯುವತಿ. ಆಕೆಗೆ ತಾಯಿ ಇಲ್ಲ. ಅವಳಿಗೆ ಇಬ್ಬರು 
ತಮ್ಮಂದಿರು. ಅವರ ತಂದೆ ಅವಳು ದುಡಿದು ಮನೆ ನಡೆಸಬೇಕೆಂದು 
ತಾಕೀತು ಮಾಡಿದ್ದಾನೆ. ಹಾಗೂ ಹಾಗೆ ಮಾಡದಿದ್ದಲ್ಲಿ ಅವಳಿಗೆ 
ಹೊಡೆಯುತ್ತಾನೆ. 
ಹಿಂಸೆ: ದೈಹಿಕ, ಮಾನಸಿಕ, ಆರ್ಥಿಕ. 
ಕೇಳಬಹುದಾದ ಪರಿಹಾರ: ನಿಯಂತ್ರಣಾ ಆದೇಶ, ರಕ್ಷಣಾ ಆದೇಶ, 
ಆರ್ಥಿಕ ಪರಿಹಾರ; ಆತ ಅವಳನ್ನೂ ತನ್ನ ಇನ್ನಿಬ್ಬರು ಮಕ್ಕಳನ್ನೂ 
ನೋಡಿಕೊಳ್ಳಬೇಕಾಗಿ ಆದೇಶ. 

ಹೀಗೇ, ಓದುವುದು/ ಕೆಲಸಕ್ಕೆ ಹೋಗುವುದರಿಂದ ತಡೆಯುವುದು, 
ರೂಪ, ಬಣ್ಣದ ಬಗ್ಗೆ ಹಂಗಿಸುವುದು, ಅನುಮಾನ ಪಡುವುದು, 
ಮದುವೆಗೆ ಒತ್ತಾಯ ಪಡಿಸುವುದು, ವಯಸಿಗೆ ಬಂದವಳನ್ನು ಮದುವೆ 
ಆಗುವುದರಿಂದ ತಡೆಯುವುದು, ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ 
ಹೆದರಿಸುವುದು, ಆತ್ಮಹತ್ಯೆಗೆ ಪ್ರಚೋದಿಸುವುದು-ಇವೆಲ್ಲವೂ ಬೇರೆ 
ಬೇರೆ ಬಗೆಯ, ಒಂದಲ್ಲ ಒಂದು ರೀತಿಯ ಹಿಂಸೆಯಾಗಿವೆ. ಹಾಗೂ 


ಇವೆಲ್ಲಾ ಸಂದರ್ಭಗಳಲ್ಲಿ ನ್ಯಾಯಾಲಯದ ಆದೇಶ, ಪರಿಹಾರ 
ಪಡೆಯಬಹುದಾಗಿದೆ. 

ಇಷ್ಟೇ ಅಲ್ಲದೆ ಈ ಕಾಯಿದೆಯನ್ನಯ ರಕ್ಷಣಾ ಅಧಿಕಾರಿಗಳು, 
ಸೇವಾ ಕೇಂದ್ರಗಳೂ ಇರುತ್ತವೆ. “ರಕ್ಷಣಾಧಿಕಾರಿ”ಯು, ದೂರು 
ಸಲ್ಲಿಸಲು, ಅರ್ಜಿ ಸಲ್ಲಿಸಲು, ಬೇಕಾದಲ್ಲಿ ಕೌನ್ನಲಿಂಗ್‌, ವೈದ್ಯಕೀಯ 
ಸಲಹೆ ಪಡೆಯಲು, ಮತ್ತು ಕೋರ್ಟ್‌(ನ್ಯಾಯಾಲಯ) ನೀಡುವ 
ಅದೇಶ ಜಾರಿಗೆ ತರಲು ಬೇಕಾದ ಸಹಾಯ ಒದಗಿಸುತ್ತಾರೆ. ಮತ್ತು, 
ಮಹಿಳೆಯರಿಗೆ ಸೇವೆಯನ್ನು ನೀಡಲು ಶಕ್ತವಿರುವ ಸ್ವಯಂ ಸೇವಾ 
ಸಂಸ್ಥೆಗಳನ್ನು ಸರ್ಕಾರವು ಈ ಕಾಯಿದೆಯಡಿಯಲ್ಲಿ “ಸೇವಾ 
ಕೇಂದ್ರ”ಗಳಾಗಿ ನೋಂದಾಯಿಸಿರುತ್ತದೆ. ಈ ಅಂಗಗಳೂ ಕೌಟುಂಬಿಕ 
ಹಿಂಸೆ ತಡೆಗಟ್ಟುವಲ್ಲಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತವೆ. 


ಹೀಗೆ, ಮೇಲೆ ಹೇಳಿರುವ ಅಥವಾ ಇನ್ಯಾವುದೇ ಹಿಂಸೆಯಾದಾಗ, 
ಒಬ್ಬ ಹೆಂಗಸು ಈ ಕಾಯಿದೆಯಲ್ಲಿ ಹೇಳಿರುವಂತೆ ರಕ್ಷಣಾ ಅಧಿಕಾರಿಗೆ, 
ಸೇವಾ ಕೇಂದಕ್ಕೆ, ಪೊಲೀಸರಿಗೆ ಅಥವಾ ನೇರವಾಗಿ ಕೋರ್ಟ್‌ನಲ್ಲಿ 
ದೂರು ಸಲ್ಲಿಸಬಹುದು, ಅಥವಾ ಆಕೆಯ ಪರವಾಗಿ ಯಾರಾದರೂ 
ದೂರು ಸಲ್ಲಿಸಬಹುದಾಗಿದೆ. ಮತ್ತು ಅರ್ಜಿ ಸಲ್ಲಿಸಿ 60 ದಿನದೊಳಗೆ 
ನ್ಯಾಯಾಲಯವು(ಕೋರ್ಟ್‌) ಆದೇಶ ನೀಡಬೇಕಾಗಿದೆ. 

ಇಷ್ಟೆಲ್ಲಾ ಈ ಕಾಯಿದೆ ಹೇಳುತ್ತಿದ್ದರೂ, ವಾಸ್ತವದಲ್ಲಿ ಒಬ್ಬಾಕೆ 
ಕೌಟುಂಬಿಕ ಹಿಂಸೆಯಿಂದ ತನ್ನನ್ನು ರಕ್ಷಸಿಕೊಳ್ಳಬೇಕಾದರೆ ಬಹಳಷ್ಟು 
ಹೋರಾಟವೇ ನಡೆಸಬೇಕಾಗಿದೆ. ಒಂದು ದೊಡ್ಡ ಜಟಿಲ ವ್ಯವಸ್ಥೆ 
ಯಾವುದೆಲ್ಲಾ ಮಿತಿಗಳನ್ನು ಹೊಂದಬಹುದೋ ಅವೆಲ್ಲಾ ಮಿತಿಗಳು 
ಈ ಕಾಯಿದೆ, ಕಾನೂನು ವ್ಯವಸ್ಥೆಯಲ್ಲೂ ಇವೆ. ಹಿಂಸೆಯಾದೊಡನೇ 
ಕೌಟುಂಬಿಕ ವಿಷಯವನ್ನು ಅಧಿಕಾರಿಗಳ ಮುಂದೆ ಹೇಳಿಕೊಳ್ಳುವುದು 
ಹೇಗೆ ಎನ್ನುವ ಸಂಕೋಚ ಹೆಂಗಸರಿಗೆ ಸಹಜವಾಗಿ ಇರುವುದರಿಂದ 
ಮೊದಲಾಗಿ, ಅಷ್ಟೂ ಮೀರಿ ಆಕೆ ಹೋದರೂ, ಆ ವ್ಯವಸ್ಥೆಯಲ್ಲಿ 
ಆಕೆ ಎದುರಿಸಬೇಕಾಗುವ ಕಷ್ಟಗಳೂ ಹಲವಾರಿವೆ. ಪೊಲೀಸರು, ರಕ್ಷಣಾ 
ಅಧಿಕಾರಿಗಳು, ಸೇವಾ ಕೇಂದ್ರಗಳನ್ನು ಗುರುತಿಸಿ ಅವರ ಸೇವೆಗಳ 
ಸೌಲಭ್ಯ ಪಡೆಯುವುದು ಒಂದು ಸಾಹಸವಾದರೆ, ಅವರು ಸಿಕ್ಕರೂ 
ಅವರಲ್ಲಿ ಸಮಯದ ಅಭಾವವೋ, ಸಿಬ್ಬಂದಿಗಳ ಕೊರತೆಯೋ 
ಇರಬಹುದು. ನ್ಯಾಯಾಂಗ ವ್ಯವಸ್ಥೆಯು ಇನ್ನೂ ಈ ಕಾಯಿದೆಗೆ 
ಬೇಕಾದ ಮಾನಸಿಕ, ಬೌದ್ದಿಕ ತಯಾರಿಯಿಲ್ಲದೇ, “ಇದ್ಯಾವ ಗೋಳಪ್ಪಾ” 
ಎಂಬ ರೀತಿಯಲ್ಲಿ ಈ ಅರ್ಜಿಗಳನ್ನು ಕಾಣುವ ಸಂದರ್ಭಗಳನ್ನೂ 
ಮಹಿಳೆಯರು ಅನುಭವಿಸುತ್ತಿದ್ದಾರೆ. ಒಳ್ಳೆಯ ಆದೇಶಗಳನ್ನು ಮಹಿಳೆ 
ಪಡೆಯುವಲ್ಲಿ ಸಫಲಳಾದರೂ, ಅದನ್ನು ತಪ್ಪು ಮಾಡಿದವ 
ಉಲ್ಲಂಘಿಸಿದರೆ, ಆಕೆ ಮತ್ತೆ ಮುಂದಿನ ಆದೇಶಕ್ಕೆ ನ್ಯಾಯಾಲಯದ 


ಮೊರೆಹೋಗಬೇಕಾಗಿದೆ; ಅಥವಾ ಆತ, ತನ್ನ ವಿರುದ್ದವಾಗಿ ಬಂದ 
ಆದೇಶ ತನಗೆ ಸಮರ್ಪಕವಾಗಿ ತೋರುತ್ತಿಲ್ಲ ಎನಿಸಿದರೆ ಮೇಲಿನ 
ನ್ಯಾಯಾಲಯಕ್ಕೆ ಅಪೀಲ್‌ (ಮನವಿ) ಸಲ್ಲಿಸಬಹುದಾಗಿದೆ. ಇವೆಲ್ಲಾ 
ಅಂಶಗಳು ಬಹಳ ಸಮಯವನ್ನು ತೆಗೆದುಕೊಳ್ಳುತ್ತವೆ, ಹಾಗೂ 
ಪರಿಹಾರವೆನ್ನುವುದು ದೂರದ ಆಸೆಯಾಗಿಯೇ ಉಳಿಯಬಹುದು. 


ಒಂದು ಸಲಹೆಯೆಂದರೆ, ಪ್ರತೀ ವಲಯದಲ್ಲೂ, ಅಲ್ಲಿನ ರಕ್ಷಣಾ 
ಅಧಿಕಾರಿಗಳು, ಸೇವಾ ಕೇಂದ್ರಗಳು ಯಾರೆಂದು ಗುರುತಿಸುವುದು, 
ಹೆಂಗಸರಪರ ಸೂಕ್ಷ್ಮಸಂವೇದನೆಯನ್ನು ಇಟ್ಟುಕೊಂಡು ಕೆಲಸ 
ಮಾಡುವಂಥಾ ವಕೀಲರನ್ನು ಗುರುತಿಸುವುದು, ಇವರೆಲ್ಲರ ಸಂಪರ್ಕ 
ವಿವರಗಳ ಸಿದ್ಧಪಟ್ಟಿ ಮಾಡಿಡುವುದು; ಮತ್ತು ಇವರೊಡನೆ ಹಾಗೂ 
ಪೊಲೀಸ್‌ ಠಾಣೆಗಳಲ್ಲಿನ ಅಧಿಕಾರಿಗಳೊಡನೆ ಜನರು, ವೇದಿಕೆಗಳು 
ಸಂವಾದ ಏರ್ಪಡಿಸಿ, ಈ ಕಾಯಿದೆ, ಹೆಂಗಸರು ಎದುರಿಸುತ್ತಿರುವ 
ಒತ್ತಡ, ಹಿಂಸೆಗಳ ಬಗ್ಗೆ ಅವರಲ್ಲಿ ಸಂವೇದನೆಯನ್ನು ಉಂಟುಮಾಡಿ, 
ನಿರಂತರ ಸಂಪರ್ಕದಲ್ಲಿಟ್ಟುಕೊಳ್ಳುವುದು. ಹೀಗೆ ಒಂದು 
ಜನಸಮುದಾಯ ಹಾಗೂ ವ್ಯವಸ್ಥೆಯ ನಡುವೆ ಸಂಬಂಧ ಏರ್ಪಟ್ಟಾಗ, 
ಈ ಕಾಯಿದೆಯ ಉಪಯೋಗವನ್ನು ಹೆಚ್ಚು ಸಮರ್ಪಕವಾಗಿ 
ಪಡೆಯಬಹುದಾಗಿದೆ ಎಂಬುದು ಈ ಲೇಖಕಳ ಅನಿಸಿಕೆ. 


ಇವೆಲ್ಲಾ ಒಂದು ವ್ಯವಸ್ಥೆಯಲ್ಲಿ ಬರುವ ನ್ಯೂನತೆಗಳು. ಇವೆಲ್ಲವನ್ನು 
ಗಣನೆಗೆ ತೆಗೆದುಕೊಂಡರೂ, ಈ ಕಾಯಿದೆ ಸಾಧಿಸಿರುವುದು ಒಂದು 
ಮಹತ್ತರವಾದ ಘಟ್ಟವೇ ಆಗಿದೆ. ಇಲ್ಲಿಯವರೆಗೆ ನಮ್ಮ ಕಾನೂನಿನ 
ವ್ಯವಸ್ಥೆ ಗುರುತಿಸಿರದ “ಹಿಂಸೆ”ಯ ಬಹುರೂಪೀ ಗುಣ, ಸ್ಥರಗಳನ್ನು, 
ಮುಖಗಳನ್ನು ಈ ಕಾಯಿದೆ ಗುರುತಿಸಿದೆ. ಅದುವೇ ಈ ಕಾಯಿದೆಯ 
ಬಹು ಮುಖ್ಯ ಸಾಧನೆ. ಹಾಗೇ ಈ ಕಾನೂನಿನ ಸಮರ್ಪಕ ಬಳಕೆ 
ಹೆಚ್ಚಿದಂತೆ ಅದರ ಗುಣವೂ ವೃದ್ಧಿಸಬಹುದಾಗಿದೆ. ಬಳಸಿದಂತೆ ಅದರ 
ನ್ಯೂನತೆಗಳನ್ನು ತಿದ್ದುಪಡಿಗಳ ಮೂಲಕ ಸರಿಪಡಿಸುವ ಕಾರ್ಯವನ್ನೂ 
ಮಾಡಬಹುದಾಗಿದೆ. DO 


“ಹೆಂಗಸರ ಸರಾಸರಿ ವರ್ಷ 50 ಎಂದಾದರೆ ಶೇ. 16.66 ಆಕೆಯ ದಿನಗಳು, ಅಂದರೆ 833 ವರ್ಷಗಳು. ಅಂದರೆ ಸುಮಾರು 73 
ಸಾವಿರ ಗಂಟೆಗಳನ್ನು ಆಕೆ ಅಡಿಗೆ ಮನೆಯ ಒಳಗೆ ಕಳೆಯುತ್ತಾಳೆ ಇದು ಬರೀ ಅಡಿಗೆಮನೆಯ ಕೆಲಸಗಳು... ಇದರಲ್ಲಿ ತರಕಾರಿ 
ಹೆಚ್ಚುವುದು. ನೆಲ ಸಾರಿಸುವುದು, ಮಾರುಕಟ್ರಿಗೆ ಹೋಗುವುದು, ಮಸಾಲೆ ತಯಾರಿಸುವುದು, ಅಕ್ಕಿಬೇಳೆ ಶುಭ್ರಗೊಳಿಸುವುದು 
ಇತ್ಕಾದಿ ಬಿಟ್ರು.. ಸುಖ ಕೊಡುವ ಗೊಂಬೆಯಾದ ಹೇಣ್ದು ತನ್ನ ಮನಃಸ್ಥಿತಿ ಆಯಾಸ ಯಾವುದನ್ನೂ ಲೆಕ್ಕೆಸದೆ ಗಂಡ ಬಯಸಿದಾಗ 
ಬಂದು ಬತ್ತಲೆಯಾಗಿ ಮಲಗಬೇಕಾದ ಚರ್ಮದ ಗೊಂಬೆ. ಇದು ಅತ್ಕಾಚಾರವಲ್ಲದೆ ಮತ್ತೇನು?....”' 


-ರಶ್ತಿ ಮಯೂರ, ಪರಿಸರವಾದಿ 
(ಉದ್ದ ತ : ಮಹಿಳೆಯರೇ ಮತ್ತು ಮಹಿಳೆಯರೆ) 


KE] ನನ್ನ ನೂನನ 


ಬ್ಬ ಮಹಿಳೆಯೇ ಮುಖ್ಯಮಂತ್ರಿಯಾಗಿರುವ ಉತ್ತರಪ್ರದೇಶದಲ್ಲಿ ಎರಡು 
ಕ ಎಂಟು ಅತ್ಯಾಚಾರ ಪ್ರಕರಣಗಳು ನಡೆದಿವೆ. ಮಹಿಳೆಯರ ಮೇಲಿನ 

೧ಸೆ, ಕೌರ್ಯ, ದೌರ್ಜನ್ಯ ಬಲಾತ್ವಾರ, ಕೊಲೆ ಪ್ರಕರಣಗಳಲ್ಲಿ ಮಹಿಳೆಯ 
ನಿಲ್ಲಬೇಕಾದ ನ ಕೋರ್ಟು, ರಾಜಕೀಯಗಳು ಅಪರಾಧಿ 
ಗಳನ್ನು ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸಿ ಶಿಕ್ಷಗೊಳಪಡಿಸುವ ಬದಲು 
ಅವರಿಗೆ ರಕ್ಷಣೆ ನೀಡಲು ಧಾವಿಸುತಿವೆ. ಹಾಗಾದರೆ ಕೋರ್ಟು, ಪೊಲೀಸು, 
ವ್ಯವಸ್ಥೆ ಯಾರ ಪರವಾಗಿವೆ? ಉತ್ತರಪ್ರದೇಶದಲ್ಲಿಯೂ ಅತ್ಯಾಚಾರ, 
ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳನ್ನು ಪೊಲೀಸರು ಮುಚ್ಚಿಹಾಕುವ 
ಪ್ರಯತ್ನ ಮಾಡಿರುವುದು ವರದಿಯಾಗಿದೆ. ಇಟಾದ ಮಹಿಳೆಯೊಬ್ಬರ 


ಮೇಲೆ ಐವರು ಸಾಮೂಹಿಕ ಅತ್ಯಾಚಾರ ಮಾಡಿದ ನಂತರ ಅವಳನ್ನು 
ಸುಟ್ಟು ಹಾಕಿದ್ದಾರೆ: ಅಷ್ಟೇ ಅಲ್ಲದೆ ಅವಳು ಆತ್ಮಹತ್ಯೆ 
ಮಾಡಿಕೊಂಡಿದ್ದಾಳೆ, ಯಾವ ಅತ್ಕಾಚಾರವೂ ಆಕೆಯ ಮೇಲೆ ನಡೆದಿಲ್ಲ 


ಜೀವಂತವಾಗಿ 


ವೆಂದು ಇಡೀ ಘಟನೆಯನ್ನೇ ಪೊಲೀಸರು ಮುಚ್ಚಿ ಹಾಕಲು ಪ್ರಯತ್ನಿಸಿದರು. 
ಮಹಿಳೆಯರ ಮೇಲಿನ ದೌರ್ಜನ್ನ ಅತ್ಯಾಚಾರ, ಕೊಲೆಗಳು 
ನಡೆದಾಗ, ಸುಟ್ಟು ಸಾಯಿಸಿದಾಗ ಅವಳಿಗೆ ಹೊಟ್ಟೆ ನೋವಿತ್ತು. 
ಅದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆಂದು ಇಡೀ ಪ್ರಕರಣವನ್ನು 
ಮುಚ್ಚಿಹಾಕುತ್ತಾರೆ. "ಮಗಳೇ ಹೊರಟು ಹೋದಳು, ಮತ್ಯಾಕೆ 
ಕೋರ್ಟು ಕಛೇರಿ ಎಂದು ತಂದೆ, ತಾಯಿಗಳು ಸುಮ್ಮನಾಗುತ್ತಾರೆ. 
ಇಲ್ಲವಾದರೆ', ಒಳಗಿಂದೊಳಗೆ ಕೊಲೆಗಡುಕರು ಅವರನ್ನೂ 
ಆಮಿಷದ ಅಂಚಿಗೆ ತಳ್ಳುತ್ತಾರೆ. ಜನ ಎಚ್ಚೆತ್ತು ಪ್ರತಿಭಟಿಸಿದಾಗ, 
ಸಾಮೂಹಿಕವಾಗಿ" ಐದು ಜನರು ಆಕೆಯ ಮೇಲೆ ಅತ್ಯಾಚಾರ 
ಮಾಡಿಲ್ಲ. ಒಬ್ಬರು ಮಾತ್ರ ಮಾಡಿದ್ದಾರೆಂದು ಪೊಲೀಸ್‌ 
ಎಲಾಖೆಯೇ ಹೇಳಿಕೆ ನೀಡುವುದರ ಮೂಲಕ ಘಟನೆಯ ತೀವ್ರತೆ 
ಯನ್ನು ತಗ್ಗಿಸುತ್ತದೆ. ಅಪರಾಧಿಗಳನ್ನು ಅವಳು ಗುರುತಿಸುತ್ತಾಳೆಂಬ 
ಕಾರಣ ಇಕ್ಟಾಗಿಯೇ ಅವರು ಇಪಸಿಕ್ಯ ಸುಟ್ಟು ಹಾಕಿರಬಹುದು. 


Pp 


ಹಣ್ಣು ತನ್ನಮೇಲೆ ನಡೆಯುವ ಅತ್ನಾಚ ಚಾರವನ್ನು ಪ್ರತಿಭಟಿಸು 
ವಂತೆಯೂ ಇಲ್ಲ. ಉತ್ತರಪ್ರದೇಶದ ಕನೌಜ್‌ ಜಿಲೆಯ ದಲಿತ 
ಜನಾಂಗದ ಅಪಾಪ ಬಾಲಕಿ ತನ್ನ ಮೇಲೆ 


ಮಾಡುವುದನ್ನು ಪ್ರತಿಭಟಿಸಿದ್ದಕ್ಕಾಗಿ ಅವಳ ಕಣ್ಣುಗಳಿಗೆ ಚಾಕುವಿ 
ನಿಂದ ಇರಿದು ಕ್ರೂರವಾಗಿ ಒಂಸಿಸಲಾಗಿದೆ. ಈ ಪ್ರಕರಣವನ್ನು 
ದಾಖಲಿಸಿಕೊಳ್ಳಲು ವಿಫಲರಾದ ಪೊಲೀಸು ಇಲಾಖೆಯ 
ಕಾನ್‌ಸ್ಟೇಬಲ್‌ ಹಾಗೂ ಸಬ್‌ಇನ್ಸ್‌ಪೆಕ್ತರ್‌ನನ್ನು ಉತ್ತರಪ್ರದೇಶ 
ಸರ್ಕಾರ ಅಮಾನತುಗೊಳಿಸಿದೆ. ಪೊಲೀಸು ಇಲಾಖೆಯ ಭ್ರಷ್ಟತೆಯ 
ಕಾರಣಕ್ತಾಗಿಯೇ ಅನೇಕ ಅತ್ಕಾಚಾರ ಪ್ರಕರಣಗಳನ್ನು ಮುಚ್ಚಿ 
ಹಾಕಲಾಗುತ್ತಿದೆ ಅಥವಾ ತಿರುಚಲ್ಲಡುತ್ತಿವೆ. ಬಡ ಹೇಣ್ಣುಮಕ್ಕಳ 
ಕುಟುಂಬದವರು ಮರ್ಯಾದೆಗೆ ಹೆದರಿಯೋ, ಅತ್ಯಾಚಾರಿಗಳು 
ಆರ್ಥಿಕ, ರಾಜಕೀಯವಾಗಿ ಬಲಿಷ್ಟರಾಗಿದ್ದಾಗ ಹಾಗೂ ಪೊಲೀಸ್‌ 
ಇಲಾಖೆಗೆ ಲಂಚ ನೀಡಲು ಆಗದಿರುವುದಕ್ಕೆ ಇಂತಹ ಪ್ರಕರಣಗಳು 
ದಾಖಲಾಗುವುದೇ ಇಲ್ಲ. ಅಪರಾಧಿಗಳು ಸುಲಭವಾಗಿ ಕಾನೂನಿ 
ನಿಂದ ಜಾರಿಕೊಳ್ಳಲು ಸಾಧ್ಯವಾಗುತ್ತಿರುವುದರಿಂದ ಅಪರಾಧಿಗಳ 
ಮನೋಬಲ ಗಟ್ಟಿಯಾಗುತ್ತಿದೆ. 

ಇತ್ತೀಚೆಗೆ ಲಖೀಂಪುರಖೇರಿ ಜಿಲ್ಲೆಯ ಪೊಲೀಸ್‌ ಠಾಣೆಯ 
ಆವರಣದಲ್ಲಿಯೇ ಒಂದು ಘಟನೆ ನಡೆಯಿತು. ಕೇವಲ ಹದಿನಾಲ್ಕು 
ವರ್ಷ ವಯಸಿನ ಬಾಲಕಿಯ ಶವ ಪೊಲೀಸು ವಹ 
ಆವರಣದ ಮರವೊಂದಕ್ಕೆ ನೇಣಹಾಕಿಕೊಂಡ ಸ್ಥಿತಿಯಲ್ಲಿ ಸಿಕ್ಕಿತು. 
ಮಹಿಳಗೆ ರಕ್ಷಣ ನೀಡಬೇಕಾದ ಪೊಲೀಸು ಕಛೇರಿಯ ಆವರಣದಲ್ಲಿ 
ನಡೆದಿರುವ ಈ ಘಟನೆ ಈ ಇಲಾಖೆಯ ಬಂಡವಾಳವನ್ನೇ 
ಹೊರಹಾಕುತ್ತಿದೆ. ಇಲ್ಲಿಯೂ ಸಹ ಪೊಲೀಸರು ಪ್ರಾಮಾಣಿಕ 
ತನಿಖೆ ನಡೆಸದೇ ಇಡೀಪ್ರಕರಣವನ್ನೇ ಮುಚ್ಚಿಹಾಕಲು 
ಹವಣಿಸಿದರು. ಬೇಲಿಯೇ ಎದ್ದು ಹೊಲ ಮೇಯ್ದರೆ ಕಾಯುವ 
ವರಾರು? ಮಹಿಳೆಗೆ ಪೂರಕವಾಗಿ ಅನ್ಯಾಯಗಳ ವಿರುದ್ಧ 
ನಿಲ್ಲಬೇಕಾದ, ಅಪರಾಧಿಗಳನ್ನು ಶಿಕ್ಷಿಸಬೆ 3 ಪೊಲೀಸು 
ಕಾನೂನುಗಳು ಭ್ರಷ್ಟಾಚಾರದ ಗೂಡಾಗುತ್ತಿವೆ. 14 ಫಷೇಢ 
ಪುಟ್ಟಬಾಲಕಿ ಕಿ ಹಾಕಿಕೊಂಡಳೆ? ಅಥವಾ ಪೊಲೀಸ್‌ 
ಇಲಾಖೆಯೇ ನಡೆಸಿದ ಘಟನೆಯೇ? ಅವಳು ತಾನೇ ನೇಣುಹಾಕಿ 
ಕೊಂಡಿದ್ದರೆ ಪೊಲೀಸು ಕಛೇರಿ ಆವರಣದಲ್ಲಿಯೇ ಏಕೆ? 
ಮನೆಯಿರಲಿಲ್ಲವೆ? ಇಂತಹ ಅನೇಕ ಪ್ರಶ್ನೆಗಳೇಳುತ್ತವೆ, ಇದರ 


- ಬಗ್ಗೆ ಕೂಲಂಕಶ ತನಿಖೆಯಾಗಬೇಕು. ಅಪರಾಧಿಗಳಿಗೆ ಶಿಕ್ಷೆ 


ಯಾಗಬೇಕು. ಸತ್ಯ ಮುಚ್ಚಿಡುವ ಪ್ರಯತ್ನ ಮಾಡುತ್ತಿರುವ ಪೊಲೀಸರ 


ವಿರುದ್ದ ಕಠಿಣಕ್ರಮ ಜರುಗಿಸಬೇಕು. ಅವಳ ಸಾವು ಹೇಗೆ, ಯಾಕೆ 
ಯಾವ ಸನ್ನಿವೇಶದಲ್ಲಿ ನಡೆಯಿತು ಎಂಬ ಬಗ್ಗೆ ವಿವರವಾದ ತನಿಖೆ 


ಪೊಲೀಸ್‌ . ಇಲಾಖೆಯೇ ಅಪರಾಧೀಕರಣದ  ಗೂಡಾಗು 
ತ್ರಿರುವುದರಿಂದ ಮಹಿಳಯರ ವರುದ್ಧ ನಡೆಯುತ್ತಿರುವ ದೌರ್ಜನ್ಯ ಗಳು 
ಅಂತ್ಯವಾಗುವುದು ಹೇಗೆ? ಪೊಲೀಸರೇ ಮಹಿಳೆಯರ ಕೊಲೆ, 
ಅತ್ಯಾಚಾರ, ದೌರ್ಜನ್ಯದ ಘಟನೆಗಳನ್ನು ಮುಚ್ಚಿ ಹಾಕುತ್ತಿರುವುದು 
ಮತ್ತು ಅವರೇ ಅಪರಾಧ ಮಾಡುತ್ತಿರುವುದನ್ನು ಗಂಭೀರವಾಗಿ 
ಪರಿಗಣಿಸಬೇಕಾಗುತ್ತದೆ. ಅನೇಕ ಸಲ ಪೊಲೀಸರ ಭಷ್ಟ ಮತ್ತು ನಿರ್ಲಕ್ಷ್ಯದ 
ಕಾರಣಕ್ಕಾಗಿಯೇ ಅಪರಾಧಿಗಳ ಮನೋಬಲ ಹೆಚ್ಚುತ್ತಿದೆ. ಅಪರಾಧ ಮಹಿಳೆಯರ ಮೇಲಿನ ದೌರ್ಜನ್ಯಗಳ ವಿರುದ್ಧ 1975ರಲ್ಲಿ 
ಎಸಗಿಯೂ ಸೇಫ್‌ ಆಗಿ ಇರಬಹುದು ಎಂಬುದೇ ಅಪರಾಧಿಗಳ ತೀವ್ರವಾದ ಪ್ರತಿಭಟನೆ, ವಿರೋಧ, ನ್ಯಾಯಕ್ಕಾಗಿ ಹೋರಾಟಗಳು 
ಧೈರ್ಯವನ್ನು ಹೆಚ್ಚಿಸಿ ಯಾವ ಆತಂಕ, ಭಯವಿಲ್ಲದೇ ಅಪರಾಧಗಳನ್ನು ನಡೆದವು. ಆದರೆ ಇತ್ತೀಚೆಗೆ ಅತ್ಯಾಚಾರ ದೌರ್ಜನ್ಯಗಳನ್ನು ಖಂಡಿಸುವಲ್ಲಿ 
ಮಾಡಬಹುದು ಎಂಬ ಧೈರ್ಯ ನೀಡುತ್ತಿದೆ. ಅತ್ಯಾಚಾರ ಪ್ರಕರಣಗಳಲ್ಲಿ ಅಂತಹ ತೀವ್ರವಾದ ಪ್ರತಿಭಟನೆಗಳು ಯಾಕೆ ಕಂಡುಬರುತ್ತಿಲ್ಲ. ಇದೂ 
ಮೊಕದ್ದಮೆಗಳನ್ನೇ ದಾಖಲಿಸಿಕೊಳ್ಳುವುದಿಲ್ಲ ಅಥವಾ ಪ್ರಕರಣ ಕೂಡ ಜಾಗತೀಕರಣದ ಪ್ರಭಾವವಾಗಿರಬಹುದೆ? ಇದು ಹೆಣ್ಣನ್ನು 
ದಾಖಲಿಸಿಕೊಳ್ಳಲು ತಡ ಮಾಡಿ ದೈಹಿಕ ಸಾಕ್ಷ್ಯಗಳನ್ನು ಅಳಿಸಿಹಾಕುತ್ತದೆ. ಆತ್ಪಸ್ಥೆ $ರ್ಯದ ಪ್ರತಿಬಿಂಬವಾಗಿಸದೇ ಸರಕೀಕರಣಗೊಳಿಸಿದ ಸರಕು 
ನಂತರ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಸಾಬೀತುಪಡಿಸುವುದು ಸಂಸ ಯ ಪರಿಣಾಮವೆ? ಭ್ರಷ್ಟಾಚಾರದ ವಿರುದ್ದದ ಹೋರಾಟ 
ಕಷ್ಟವಾಗುತ್ತದೆ. ತೀವ್ರಗೊಳಿಸಿದಂತೆಯೇ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು 

ಮಹಿಳೆಯರ ಆತ್ತಬಲ ಕಸಿದುಕೊಳುವ ಇಂತಹ ಘಟನೆಗಳಿಂದ ಖಂಡಿಸುವ ಹೋರಾಟಗಳೂ ತೀವವಾಗಬೇಕಿದೆ. ಪೊಲೀಸು, ಕಾನೂನು, 
ನಾಗರೀಕ ಸಮಾಜ ಚಿಂತೆಗೀಡಾಗಿದೆ. ಇಂತಹ ಅಪರಾಧಗಳು ರಾಜಕೀಯ ಮತ್ತು ಇಡೀ ವ್ಯವಸ್ಥೆಯನ್ನೇ ಮಾನವೀಕರಣ 
ಕಾನೂನು, ವ್ಯವಸ್ಥೆಯನ್ನು ಸ್ತ್ರೀಪರ ಗೊಳಿಸದೇ ಅವಳಮೇಲೆ ಗೊಳಿಸಬೇಕಿದೆ. ವ್ಯವಸ್ಥೆಯನ್ನು ಹೆಚ್ಚು ಹೆಚ್ಚು ಅತ್ನಗೌರವ. ಆತ್ಮಬಲ 
ನಡೆಯುತ್ತಿರುವ ಅಪರಾಧಗಳು ನಿರೋಧಪಕ್ಷಗಳ ಕೈಗೆ ಅಸ್ರವಾಗುತ್ತಿವೆ. ಮತ್ತು ಸಂವೇದನಾಶೀಲಗೊಳಿಸಬೇಕಿದೆ 
ಒಬ್ಬ ಮಹಿಳಾ ಮುಖ್ಯಮಂತ್ರಿಯೇ ಕಾರ್ಯನಿರ್ವನಸುತ್ತಿರುವ 
ರಾಜ್ಯದಲ್ಲಿಯೂ ಮಹಿಳೆಗೆ ರಕ್ತಣೆಯಿಲ್ಲವೆಂಬುದು ಇದರಿಂದ 
ಸಾಬೀತಾಗಿದೆ. ದೆಹಲಿ ಭಾರತದ ರಾಜಧಾನಿಮಾತ್ರವಲ್ಲ, ಅತ್ಯಾಚಾರಿಗಳ 
ರಾಜಧಾನಿಯೂ ಹೌದು. ಮಹಿಳೆಯರ ವಿರುದ್ದದ ಲೈಂಗಿಕ 
ಅಪರಾಧಗಳು ದೆಹಲಿಯಲ್ಲಿಯೇ ಹೆಚ್ಚಾಗಿ ನಡೆಯುತ್ತಿವೆ. 


ಚರ್ಚೆಗೊಳಗಾಬೇಕಾದ ಒಂದು ತೀರ್ಪು 


2010 ಅಕ್ಟೋಬರ್‌ನಲ್ಲಿ ಸುಪ್ರೀಂಕೋರ್ಟ್‌ ಒಂದು ತೀರ್ಪನ್ನು ನೀಡಿತ್ತು ಮಹಿಳೆಯರಿಗೆ ಸಂಬಂಧಪಟ್ಟ ಈ ತೀರ್ಪು ಹೆಚ್ಚು ಚರ್ಚೆಗೂಳಗಾದೇ 
ಇರುವುದು ಒಂದು ಆತಂಕಕಾರಿಯಾದ ಸಂಗತಿ. ಈ ತೀರ್ಪಿನಲ್ಲಿ "ಒಬ್ಬ ಪರುಷ ಒಬ್ಬ ಮಹಿಳೆಯನ್ನು ಇಟ್ಟುಕೊಂಡು, ಆರ್ಥಿಕವಾಗಿ ಆಕೆಗೆ ಬೆಂಬಲ 
ನೀಡುತ್ತಾ ಆಕೆಯನ್ನು ಲ್ವ ೦ಗಿಕವಾಗಿ ಬಳಸಿಕೊಳ್ಳುತ್ತಿದ್ದರೆ ಅಥವಾ ಕೆಲಸ ಸದಾಕೆಯ ಜೊತೆಗೆ ಲ್ತೆ ೦ಗಿಕ ಸಂಬಂಧ ಹೊಂದಿದ್ದರೆ ಅದಕ್ಕೆ ವಿವಾಹ 
ಸಂಬಂಧದ ಸಡೂಪದಲ್ಲಿ 2005ರ ಕೌಟುಂಬಿಕ ದೌರ್ಜನ್ಯ ಕಾನೂನಿನಡಿಯಲ್ಲಿ ಆಕೆ ಪರಿಹಾರವನ್ನು ಪಡೆಯಲು ಸಾಧ್ಯವಿಲ್ಲ” ಎಂಬದೇ = 
ತೀರ್ಪು. ಆದರೆ ಮಹಿಳಾ ದಕ್ಷತಾ ಸಮಿತಿಯು ಈ ತೀರ್ಪನ್ನು ಪ್ರನರ್‌ವಿಮರ್ಶಿಸ ಬೇಕೆಂದು ಉಚ್ಛನ್ನಾ ಯಾಲಯವನ್ನು ಕೇಳಿತ್ತು ಮಹಿಳಾ ದಕತಾ 
ಸಮಿತಿಯ ಈ ಪ್ರಯತ್ನದಿಂದ ಈ ತೀರ್ಪು ಸ್ಥಲಮಟ್ಟಿನ ಚಚೆನಗೆ ಅವಕಾಶ ಕಲಿಸಿತು. “ಇಟುಕೊಂಡವಳು * ಎನ್ನುವ ಪದ ಪ್ರಯೋಗ ಮಹಿಳೆಯರನ್ನು 
ಅಗೌರವದಿಂದ ನೋಡುವ ಸಾಂಪದಾಯಿಕ ಮನೋಭಾವನೆಯಿಂದ ಕೂಡಿದೆಯಲ್ಲದೆ ಸಾಮಾಜಿಕ ಹಾಗೂ ಸಾಂಸ್ಕೃತಿಕವಾಗಿ ಮಹಿಳೆಯರನ್ನು 
ಪೂರ್ವಾಗಹದಿಂದ ನೋಡುತ್ತಿದೆಯೆಂದು ವಾದಿಸುತ್ತಾ ಮಹಿಳೆಯರ ಬಗೆಗಿನ ಪೂರ್ವಾಗ್ಗಹಪೀಡಿತ ಧೋರಣೆಯನ್ನು ಬಲಪಡಿಸುತ್ತದೆಯೆಂದೂ ಈ 
ತೀರ್ಪನ್ನು ಪುನರ್‌ಪರಿಶೀಲಿಸಬೇಕೆಂದೂ ಕೇಳಿತ್ತು 


ಯುನ್ವೆಟೆಡ್‌ನೇಷನ್‌ ಕನ್‌ವೆನ್‌ಷನ್‌ 2ನೇ ಪರಿಚ್ಛೇದವು ಪುರುಷರ ಹಾಗೂ ಮಹಿಳೆಯರ ನಡುವಿರುವ ತಾರತಮ್ಯವನ್ನು ಅಳಿಸಿ ಹಾಕುವುದರೊಂದಿಗೆ 
ಇಬ್ಬರ ನಡುವೆ ಸಮಾನತೆಯನ್ನು ಮೂಡಿಸಬೇಕೆಿದು, ಪರಿಚ್ಛೇದ 2 ಎಫ್‌ನಲ್ಲಿ ಸಂಪದಾಯ ಕಾಯಿದೆ, ಕಾನೂನು, ಪದ್ಧತಿ ಆಚರಣೆ ಇವುಗಳಲ್ಲಿ 
ಬದಲಾವಣೆ ತರಲು ಅಗತ್ತವಾದ _ಕಮಗಳನ್ನು ಜಡುಗಿಸಲು : ಸರ್ಕಾರಗಳಿಗೆ ಅವಕಾಶವನ್ನು ನೀಡಿದೆ. 


ಇಟ್ಟುಕೊಂಡವಳು, ಕೆಲಸದಾಕೆಯೊಂದಿಗೆ ಲೈಂಗಿಕ ಸಂಬಂಧ ಮುಂತಾದ ಪದಗಳ ಪಯೋಗ ಸಂವಿಧಾನದ 51ಎ. ಪರಿಚ್ಛೇದಕ್ಷೆ ವಿರುದ್ಧವಾಗಿದೆಯಲ್ಲದೆ 
ಏವಾಹ ಸಂಬಂಧದ ಸ್ಥರೂಪ [a ವ್ಥಾಖ್ಯಾನ, ಅರ್ಥೈಸುವಿಕೆ ಮಹಿಳೆಯರ ಬಗ್ಗೆ ಇರುವ ಪೂರ್ವಾಗಹ ಪೀಡಿತ ಧೋರಣೆಯನ್ನು ಮುಂದುವರಿಸಿಕೊಂಡು 
ಹೋಗುತ್ತದೆಯೆಂದು ಮಹಿಳಾದಕ್ಷತಾ ಸಮಿತಿ ವಾದಿಸಿದೆ. ನ್ಯಾಯಾಂಗವು ಸಹ ಪುರುಷ ಪಧಾನ ಧೋರಣೆಯನ್ನು ಹೇಗೆ ಬಲಪ ಪಡಿಸುತ್ತಿದೆ 
ಎಂಬುದಕ್ಕೆ ಈ ತೀರ್ಪು ಒಂದು 'ಸಷ್ಟ ನಿದರ್ಶನ. ಮಹಿಳೆಯರನ್ನು ಬಳಸಿಕೊಳ್ಳುವ ಪುರುಷರೇ ಮಹಿಳೆಯರು ಕಾನೂನನ್ನು ದುರುಪಯೋಗಪಡಿಸಿ 
ಕೊಳ್ಳುತ್ತಿದ್ದಾ ರೆ ಎಂದು ಆರೋಪಿಸುವುದು ನಮ್ಮ ಮುಂದಿರುವ ಕಟುವಾಸವ ಹಾಗೂ ವ್ಯಂಗ್ಗ ಇಂತಹ ಪದ ಪ್ರಯೋಗ ಮಹಿ ಛೆಯರ ಘನತೆಯನ್ನು 
ನಾಶಪಡಿಸುತ್ತದೆ. ಇಂತಹ ವಿಷ ಷಯಗಳು ಮಹಿ ಆಯರಲ್ಲಿ ಹೆಚ್ಚು ವಿಸ್ಟ ತವಾದ ಆಲೋಚನೆಗೆ ಚರ್ಚೆಗೆ ಒಳಗಾಗಬೇಕು. 


ನನ್ನು ಮಾನನ 


“ಗಾರ್ಮೆಂಟ್‌ ಮಹಿಳಾ ಕಾರ್ಮಿಕರ ಮುನ್ನ ಡೆ” 


ಫಾರ್ಯ ಚಟುವಟಿಕೆಗಳು 


ಮು ಮತ್ತು ಹೊರಗೆ ಎರಡೂ ಕಡೆ ದುಡಿಯುವ ಮಹಿಳೆಯರು 


ಅನುಭವಿಸುವ ತೊಂದರೆಗಳು ನೂರಾರು. ಮನೆಕೆಲಸ, ಮಕ್ಕಳ 
ಜವಾಬ್ದಾರಿ, ಮನೆಯ ಹಿರಿಯರ ಕೆಲಸ ಎಲ್ಲವನ್ನೂ ಸಮಯಕ್ಕೆ 
ಸರಿಯಾಗಿ ಮುಗಿಸುವ ಜವಾಬ್ದಾರಿ ಇರುವ ಸ ಸ್ವಾಭಾವಿಕ 
ವಾಗಿಯೇ ಒತ್ತಡದಲ್ಲಿರುತ್ತಾರೆ. ಅದರಲ್ಲೂ ಗಾರ್ಮೆಂಟ್ಸ್‌ ಕಾರ್ಸಾನೆ 
ಗಳಲ್ಲಿ ದುಡಿಯುತ್ತಿರುವ ಮಹಿಳೆಯರು ಈ ರೀತಿ ಒತ್ತಡದಲ್ಲಿ ಬಂದು 
ಕೆಲಸಕ್ಕೆ ಕುಳಿತರೆ ಅವರು ಎದುರಿಸುವುದು ಪುರುಷ ಸೂಪರ್‌ವೈಸರ್‌, 
ಮ್ಯಾನೇಜರ್‌ ಹಾಗೂ ಪ್ಲೋರ್‌ ಇನ್‌ಚಾರ್ಜ್‌ಗಳ ಕೂಗಾಟ, ಬೈಗುಳ, 
ನಿಂದನೆಗಳನ್ನು. ಎಷ್ಟೇ ಆತ್ಮವಿಶ್ಚಾಸವಿರುವ ಮಹಿಳೆಯರನ್ನೂ ಈ 
ರೀತಿಯ ಬೈಗುಳ, ಅವಮಾನ, ವೈಯಕ್ತಿಕ ಮಟ್ಟದಲ್ಲಿ ಮಾಡುವ 
ನಿಂದನೆಗಳು ಕುಗ್ಗಿಸಿಬಿಡುತ್ತವೆ. 


ಮಹಿಳಾ ಕಾರ್ಮಿಕರನ್ನು ಗೂಬೆ, ನಾಯಿ, ಕತ್ತೆ ಎಂದು ಪ್ರಾಣಿಗಳಿಗೆ 
ಹೋಲಿಸಿ ಮಾತನಾಡುವುದು, ಅವರ ವಯಸಿನ ಬಗ್ಗೆ ನಿಂದಿಸುವುದು, 


ಮಹಿಳೆಯರನ್ನು "ಅದು" “ಇದು” ಎಂದು ವಸ್ತುಗಳ ರೀತಿಯಲ್ಲಿ 


ಮಾತನಾಡಿಸುವುದು, "ಹೊಟ್ಟೆಗೆ ಅನ್ನ ತಿನ್ನುತ್ತೀಯಾ, ಅಥವಾ ಇನ್ನೇನು 
ತಿನ್ನುತ್ತೀಯಾ" ಎಂದು ಏಕವಚನದಲ್ಲಿ ಬೈಯುವುದು, "ನಿನಗೆ 
ವಯಸ್ಸಾಯಿತು, ಇನ್ನು ಕೆಲಸ ಮಾಡಲು ಆಗುವುದಿಲ್ಲ' ಎಂದು 
ಚುಚ್ಚಿ ಮಾತನಾಡುವುದು 
ಮಾಡುವುದು, ಲೈಂಗಿಕ ಸಂಬಂಧೀ ಹೇಳಿಕೆಗಳನ್ನು ಅವರ ಮುಂದೆಯೇ 


ಮಾತನಾಡುವುದು ಇವೆಲ್ಲವೂ ನಡೆಯುತ್ತವೆ. ಈ ಅವಮಾನಗಳನ್ನು 


ಮಹಿಳಾ ಕಾರ್ಮಿಕರು ಕೆಲವೊಮ್ಮೆ ಅನಿವಾರ್ಯ ಪರಿಸ್ಥಿತಿಯಿಂದ 
ಸಹಿಸಿಕೊಂಡಿರುತ್ತಾರೆ, ಕೆಲವರು “ಈ ಕಾರಾನೆಯೇ ಬೇಡ ಬೇರೆ 
ಕಾರ್ಫಾನೆಗೆ ಹೋಗುತ್ತೇವೆ' ಎಂದು ಕೆಲಸ ಬಿಟ್ಟು ಹೋಗುತ್ತಾರೆ. 
ಅಲ್ಲಿಗೆ ಅವರನ್ನು ಕಳಿಸಬೇಕೆಂಬ ಆಡಳಿತ ವರ್ಗದವರ ಉದ್ದೇಶ 
ಈಡೇರಿದಂತಾಗುತ್ತದೆ. ಕಾರ್ಮಿಕರ 
ಭವಿಷ್ಯದಲ್ಲಿ ಅವರಿಗೆ ದೊರೆಯಬಹುದಾದ ಎಲ್ಲ ಸವಲತ್ತುಗಳಿಗೂ 
ಕತ್ತರಿ ಬೀಳುತ್ತದೆ. 


ಕಾರ್ಮಿಕರಿಗೆ ಅನ್ಯಾಯವಾದ ಬಹುತೇಕ ಘಟನೆಗಳಲ್ಲಿ 


"ಗಾರ್ಮೆಂಟ್ಸ್‌ ಮಹಿಳಾ ಕಾರ್ಮಿಕರ ಮುನ್ನಡೆ'ಯು ಕಾರ್ಮಿಕರ ನೆರವಿಗೆ 


ಧಾವಿಸಿದೆ, ಅವರಿಗೆ ನ್ಯಾಯ ಒದಗಿಸಿ ಕೊಟ್ಟಿದೆ. ಕೆಲವೊಮ್ಮೆ 


ನಮ್ಮ ಮಾವನ 


ದೈಹಿಕ ನ್ಯೂನತೆಗಳನ್ನು ಎತ್ತಿ ಅಪಹಾಸ್ಯ 


ಸೇವಾವಧಿಯು ಕಡಿತಗೊಳ್ಳುತ್ತದೆ, 


ಹ ಆರ್‌. ಪ್ರತಿಭಾ 


ಪ್ರತಿಭಟನೆಗಳನ್ನು ನಡೆಸಿದೆ. ಸರ್ಕಾರದ, ಇಲಾಖೆಗಳ ಗಮನಕ್ಕೆ ತಂದಿದೆ. 
ಕಾರಾನೆಗಳಲ್ಲಿ ಅವರ ಸ್ಥಿತಿ ಬದಲಾಗಲು ಪ್ರಯತ್ನ ಪಟ್ಟಿದೆ. 


"ಗಾರ್ಮೆಂಟ್ಸ್‌ ಮಹಿಳಾ ಕಾರ್ಮಿಕರ ಮುನ್ನಡೆ'ಯ ಪ್ರಧಾನ 
ಕಾರ್ಯದರ್ಶಿಗಳಾದ ರತ್ನ ಕಳೆದ 7 ವಷ SN ಗಾರ್ಮೆಂಟ್ಸ್‌ 
ಮಹಿಳಾ ಕಾರ್ಮಿಕರ ಮುನ್ನಡೆ” ಸಂಘಟನೆಯಲ್ಲಿ ಸಕ್ರಿಯವಾಗಿ 
ತೊಡಗಿಕೊಂಡವರು. ಕಳೆದ “4 ವರ್ಷದಿಂದಲೂ ಗಾರ್ಮೆಂಟ್ಸ್‌ 
ಕಾರಾನೆಯಲ್ಲಿ ದುಡಿಯುತ್ತಿರುವ ರತ್ನ ಈಗಲೂ ಮೈಸೂರು ರಸ್ಸೆಯ 
ಕಾರಾನೆಯೊಂದರಲ್ಲಿ ಚೆಕರ್‌ ಆಗಿ ಕೆಲಸ ಮಾಡುತ್ತಿದ್ದಾರೆ. ಅವರ 
ಸಂಘಟನಾ ಅನುಭವಗಳು ಮತ್ತು ಮುನ್ನಡೆಯ ಕಾರ್ಯ ಚಟುವಟಿಕೆ 
ಗಳನ್ನು ಕುರಿತು ಅವರ ಮಾತುಗಳಲ್ಲೇ ತಿಳಿದುಕೊಳ್ಳೋಣ: 

“ನಾನು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಗೆಜ್ಜಲಗೆರೆ ಗ್ರಾಮದಲ್ಲಿ. 
ನಮ್ಮದು 8 ಮಕ್ಕಳ ದೊಡ್ಡ ಕುಟುಂಬ. ಚಿಕ್ಕ ವಯಸ್ಸಿಗೇ ತಂದೆಯನ್ನ 
ಕಳ್ಕೊಂಡ್ಡಿ ನಮ್ಮ ತಾಯಿ ತುಂಬ ಕಷ್ಟ ಪಟ್ಟು ನಮ್ಮನ್ನು ಬೆಳೆಸಿ 
ಓದಿಸಿದ್ರು. ನಾನು ಸ್ಕೂಲಿಗೂ ಹೋಗಿ ಬೇರೆಯವರ ಗದ್ದೆಯಲ್ಲಿ 
ಕೂಲಿ ಮಾಡಿ ಸಂಪಾದ್ದೆ ಮಾಡ್ತಿದ್ದೆ. ಮನೆಯಲ್ಲಿ ಹಸು, ಕರು ಕೆಲಸವೆಲ್ಲಾ 
ಮಾಡಿದ್ದೆ. ನಾನು 7ನೇ ಕ್ಲಾಸ ಸ್‌ನಲ್ಲಿರುವಾಗಲೇ ಮೈಸೂರಿನಲ್ಲಿರುವ 
ಸಂದನ ಸಂಘಟನೆಯ ಸಹಾಯದಿಂದ ಹುಟ್ಟಿದ ನಮೂದಿನ ಚೌಡೇಶ್ವರಿ 
ಮಹಿಳಾ ಸಂಘಕ್ಕೆ ಸೇರಿಕೊಂಡಿದ್ದೆ. ಸಂಘದಿಂದ ಇಲಿ ಸಾನ್‌ 
ಹಸು ಸಾಕಾಣಿಕೆ ಹೀಗೇ, ಹಲವಾರು ವಿಷಯದಲ್ಲಿ ತರಬೇತಿ ಪಡ್ಕೊಂಡೆ. 
ಪ್ರತೀವಾರ ಮೀಟಿಂಗ್‌ ನಡೆಸ್ತಿದ್ದಿ ನಾನು ಎಸೆೆಸೆಲ್ಪಿ ಓದುವಾಗ ರೈತ 
ಚಳವಳಿ ಎಲ್ಲ ಕಡೆಯೂ ತುಂಬಾ ಜೋರಾಗಿ ನಡೀತಿತ್ತು. ನಮ್ಮ 
ಊರಿನಲ್ಲೂ ಅದರ ಕಾವು ತುಂಬ ಇತ್ತು. ಚಳವಳಿಯ ಒಂದು 
ಅಂಗವಾಗಿ, ನಮ್ಮ ಸಂಘದವರೂ ಸೇರಿದಂತೆ ಹೆಣ್ಣು ಮಕ್ಕಳೇ 
ಸೇರಿಕೊಂಡು ಸುನಂದಾ ಜಯರಾಮ್‌ರವರ ಮಾರ್ಗದರ್ಶನದಲ್ಲಿ 
"ಹೋರಾಟ, ಹೋರಾಟ” ಅನ್ನೋ ನಾಟಕ ಮಾಡಿದ್ದಿ. ಅದು ತುಂಬಾ 


ಹೆಸರಾಯ್ತು. ನಾಟಕ ಮಾಡೋ ದಿನ ನಮ್ಮ ಊರ ಸುತ್ತಮುತ್ತಲಿನ 


ಹಳ್ಳಿಗಳಿಂದೆಲ್ಲ ಸುಮಾರು 2500 ಜನ ಸೇರಿದ್ದರು. ರೈತ ಸಂಘದಿಂದ 
ನ೦ಜುಂಡಸ್ವಾಮಿಯವರು, ಶ್ರೀನಿವಾಸ್‌, ಮುದ್ದೇಗೌಡರು, 
ಸುನಂದಾಜಯರಾಮ್‌ ಸೇರಿದಂತೆ ಎಲ್ಲರೂ ಬಂದಿದ್ದರು. ಆಮೇಲೆ 
ಮಂಡ್ಯದ ಸ್ಟೇಡಿಯಂ, ರೈತ ಸಭಾಂಗಣ ಸೇರಿದಂತೆ ಸುತ್ತ ಮುತ್ತಲಿನ 
7 ಹಳ್ಳಿಗಳಲ್ಲಿ ಆ ನಾಟಕ ನಾವು ಆಡಿದ್ದಿ, 

ಆಮೇಲೆ ಎಸ್ಥೆಸೆಲ್ಲಿಗೆ ನನ್‌ ಓದು ನಿಲ್ದು ಮದ್ವೆ ಮಾಡಿದ್ದು. 
ನನ್ನ ಮದ್ವೆ ಆದ ಮೇಲೂ ಗಂಡನ ಊರಿನಲ್ಲೇ ಸ್ವಲ್ಪದಿನ ನಾನು 
ಕೂಲಿ ಕಾರ್ಮಿಕರ ಸಂಘಟಿಸಿ ಅವರಿಂದ ಹಣ ಉಳಿತಾಯ 
ಮಾಡಿಸಿದ್ದೆ. ಬಜ್ಜಿ ಬೋಂಡ ಅಂಗಡಿ ಇಟ್ಟು ಸಂಪಾದನೆ ಮಾಡಿದ್ದೆ. 
ನಂತರ ಹಳ್ಳಿಯಲ್ಲಿ ಸಂಪಾದನೆ ಸಾಕಾಗ್ದೆ ಎರಡು ಮಕ್ಕಳೊಂದಿಗೆ 
ಬೆಂಗಳೂರಿಗೆ ಬಂದ್ರಿ 


ಬೆಂಗಳೂರಿಗೆ ಬಂದು 15 ವರ್ಷ ಆಯ್ತು. ಇಲ್ಲಿ ಎಲ್ಲಾದ್ರೂ 
ಕೆಲಸ ಮಾಡ್ದೇ ಬೇಕಾಗಿತ್ತು. ಹಳ್ಳಿಯಲ್ಲಿ ಮಾಡಿದ ಹಾಗೆ ಬಜ್ಜಿ ಬೋಂಡ 
ಹಾಕೋದಕ್ಕೆ ಇಲ್ಲಿ ಆಗ್ತಾ ಇಲ್ಲಿಲ್ಲ. ಮೊದಲಿಗೆ ಗಾರ್ಮೆಂಟ್ಸ್‌ ಅಂದ್ರೇನು 


ಗೊತ್ತಿದ್ಲಿಲ್ಲ. ಆಮೇಲೆ ನಾಯಂಡಹಳ್ಳಿಯಲ್ಲಿದ್ದ "ಚಾಲ್ಡ್‌ ಅಪಾರೆಲ್ಸ್‌' 
ಅನ್ನೋ ಕಾರ್ಬಾನೆ ಸೇರ್ಕೊಂಡೆ. ಆಗ ನನಗೆ ತಿಂಗಳಿಗೆ 700 ರೂ. 
ಸಂಬಳ, ಅಲ್ಲಿ ಕಾರ್ಮಿಕರೆಲ್ಲ ಹೆಚ್ಚು ಮಹಿಳೆಯರು. ದಿನಾ ನಿತ್ಯ 
ಹಲವಾರು ತೊಂದ್ರೆ ಎದುರಿಸಿದ್ದು ಮನೇಲಿ ಗಂಡನಿಂದ 
ಹೊಡೆಸ್ಕೊಂಡು, ಇಲ್ಲಿ ಸೂಪರ್‌ವೈಸರ್‌ನಿಂದ ಬೈಸ್ಕೊಂಡು, ಏನೂ 
ಮಾತಾಡ್ದೆ ಜೀವನ ಮಾಡಿದ್ರು, ಎಲ್ಲರದ್ದೂ ಒಂದೊಂದು ವಿಚಿತ್ರ 
ಸಮಸ್ಯೆ. ಫ್ಯಾಕ್ಷರಿಗೆ ಬೆಳಿಗ್ಗೆ 8.30 ಗೆ ಬಂದ್ರೆ ಸಂಜೆ 7 ಗಂಟೆವರೆಗೂ 
ಬಿಡ್ತಿರಲಿಲ್ಲ. ಓ.ಟಿ ನೂ ಕೊಡಿರಲಿಲ್ಲ. ನನಗೂ ಕುಟುಂಬದಲ್ಲಿ ಸಮಸ್ಯೆ 
ಇತ್ತು, ಆದರೆ ನಾನು ಹೆಣ್ಣುಮಕ್ಕಳು ತಮ್ಮ ಕಷ್ಟ ಹೇಳಿಕೊಳ್ಳೋಕೆ, 
ಏನಾದರೂ ಪರಿಹಾರ ಕಾಣೋಕೆ ಸಂಘಟನೆಯಿಂದ ಮಾತ್ರ ಸಾಧ್ಯ 
ಅಂತ ಚಿಕ್ಕ ವಯಸಿನ ಅನುಭವದಿಂದಾನೇ ತಿಳ್ಳೊಂಡಿದ್ದೆ. 

ಅದೇ ಸಮಯದಲ್ಲಿ ಸಿವಿಡೆಪ್‌ ಅನ್ನೋ ಸಂಸ್ಥೆಯ 
ಕಾರ್ಯಕರ್ತರು, ಗಾರ್ಮೆಂಟ್ಸ್‌ ಕಾರ್ಮಿಕರಿಗೆ ಸಹಾಯ ಮಾಡ್ತಾರೆ 
ಅಂತ ಗೊತ್ತಾಯ್ತು. ಅಲ್ಲಿಂದ ನಮ್ಮ ಸಂಘಟನೆ ಚಟುವಟಿಕೆ 
ಶುರುವಾಯ್ತ. 


ಮೊದಲು ನಾವು ಸ್ಪಲ್ಪ ಜನಾನೇ ಸೇರಿ "ಗಾರ್ಮೆಂಟ್ಸ್‌ ಮಹಿಳಾ 
ಕಾರ್ಮಿಕರ ಮುನ್ನಡೆ' ಅಂತ ಸಂಘಟನೆ ಶುರು ಮಾಡ್ಕೊಂಡ್ತಿ 
ಕಾರ್ಫಾನೆಗಳಲ್ಲಿ ಯಾವ ಮಹಿಳಾ ಕಾರ್ಮಿಕರಿಗೆ ಏನಾದರೂ 
ದೌರ್ಜನ್ಯ ಆದ್ರೂ ನಾವು ತಕ್ಷಣ ಅವರ ನೆರವಿಗೆ ಹೋಗ್ಲಿದ್ದಿ ಕಾರ್ಮಿಕರು 
ಬರೀ ಕಾರಾನೆಯಲ್ಲಿ ಮಾತ್ರ ಕಷ್ಟ ಪಡ್ತಾರೆ ಅಂತ ಅಲ್ಲ, ಅವರು 
ಮನೆಯಲ್ಲಿ, ಸಮಾಜದಲ್ಲಿಯೂ ತೊಂದ್ರೆ ಅನುಭವಿಸ್ತಾರೆ ಅಂತ ನಾವು 
ಅದಕ್ಕೂ ಸಹ ಕೆಲಸ ಮಾಡಲು ಶುರು ಮಾಡಿದ್ದಿ. ನಾವೆಲ್ಲ ಹಳ್ಳಿಯಿಂದ 
ಬಂದೋರು, ಇಲ್ಲಿ ನಮಗೆ ಯಾರೂ ಹೇಳೋರು ಕೇಳೋರು ಇಲ್ಲಿಲ್ಲ. 
ಓನರ್‌ ಗಲಾಟೆ ಮಾಡಿದ್ರೆ, ಅಕ್ಕ ಪಕ್ಕದವರು ನಮ್ಮ ಮೇಲೆ ಏನಾದರೂ 
ಹಲ್ಲೆ ಮಾಡಿದ್ರೆ ಗಂಡನಿಂದ ದೌರ್ಜನ್ಯ ಆದ್ರೆ ಈ ಕಾರ್ಮಿಕರಿಗೆ 
ಎಲ್ಲಿಗೆ ಹೋಗಬೇಕು ಅಂತಾನೇ ಗೊತ್ತಿದ್ಲಿಲ್ಲ. 


2004 ರಲ್ಲಿ ನಮ್ಮ ಸಂಘಟನೆ ಶುರು ಆಯ್ತು. ಇವತ್ತಿಗೆ 3000 
ಜನ ಸದಸ್ಯರಿದ್ದಾರೆ. ಎರಡು ಬಾರಿ ಪ್ರಜಾಪುಭುತ್ನ ರೀತಿಯಲ್ಲಿ ಚುನಾವಣೆ 
ನಡೆಸಿ, ಕಾರ್ಯಕಾರೀ ಸಮಿತಿಗೆ, ಪದಾಧಿಕಾರಿಗಳನ್ನು ಆಯ್ತೆ 
ಮಾಡಿದೀವಿ. ನಾನು ಮೊದಲು ಕಾರ್ಯಕಾರೀ ಸಮಿತಿಯ ಸದಸ್ಯೆ 
ಯಾಗಿದ್ದೆ, ಎರಡು ವರ್ಷ ಅಧ್ಯಕ್ಷಳಾಗಿದ್ದೆ. ಈಗ ಪ್ರಧಾನ ಕಾರ್ಯದರ್ಶಿ 
ಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾಯಂಡ ಹಳ್ಳಿಯಲ್ಲಿ 3 ವರ್ಷದಿಂದ 
ಕಚೇರಿ ಸಹ ಇದೆ. 


ಗಾ.ಮ.ಕಾ ಮುನ್ನಡೆ, ಮೈಸೂರು ರಸ್ತೆಯಲ್ಲಿ ಸುಮಾರು 8 
ಏರಿಯಾಗಳಲ್ಲಿ ಗುರುತಿಸಿಕೊಂಡು ಕೆಲಸ ಮಾಡ್ತಿದೆ. ನಮ್ಮ 
ಕಾರ್ಯಕಾರೀ ಸಮಿತಿಯ ಪದಾಧಿಕಾರಿಗಳಲ್ಲರೂ ಗಾರ್ಮೆಂಟ್ಸ್‌ 


ಕಾರ್ಮಿಕರು. ಅವರೆಲ್ಲ ತಮ್ಮ ತಮ್ಮ ಏರಿಯಾಗಳನ್ನು ಪ್ರತಿನಿಧಿಸುತ್ತಾರೆ. 


ಇವತ್ತು, ಮೈಸೂರುರಸ್ತೆಯಲ್ಲಿ ಗಾರ್ಮೆಂಟ್ಸ್‌ ಮಹಿಳೆಯರು 
ಅವರಿಗೆ ಕೆಲಸದ ಸ್ಥಳದಲ್ಲಿ ಶೋಷಣೆ ಆದ್ರೆ, ಅವರ ಹಕ್ಕುಗಳನ್ನು 
ಕಿತ್ತುಕೊಂಡೆ, ಅವಮಾನ ಮಾಡಿದ್ರೆ, ಸುಮ್ಮನೆ ವಾಪಸ್‌ ಬರ್ತಾ ಇಲ್ಲ. 
ಸಂಘಟನೆ ಇದೆ ಅಂತ ನಮ್ಮ ಹತ್ತಿರ ಬರ್ತಾರೆ, ಅವರ ಸಮಸ್ಯೆ 
ಕೆಲಸಕ್ಕೆ ಸಂಬಂಧ ಪಟ್ಟಿದ್ದಾಗಿದ್ರೆ ನಮ್ಮದೇ ಯೂನಿಯನ್‌ ಗಾರ್ಮೆಂಟ್‌ 
ಅಂಡ್‌ ಟೆಕ್ಸ್‌ಟೈಲ್‌ ವರ್ಕರ್ಸ್‌ ಯೂನಿಯನ್‌ಗೆ ಕಳಿಸ್ಟೀವಿ. ಕೌಟುಂಬಿಕ 
ದೌರ್ಜನ್ಯದಂತಹ ಕೇಸ್‌ಗಳಲ್ಲಿ ಕಾರ್ಮಿಕರ ಮನೆಗೇ ಹೋಗಿ ಅವರ 
ಗಂಡನ ಹತ್ತಿರ ಮಾತಾಡ್ತೀವಿ. ಹಾಗೆ ಮಾತಾಡಿ, ಗಂಡ ಹೆಂಡತಿ 


ಈ 
ಚೆನ್ನಾಗಿ ಜೀವನ ಮಾಡ್ತಾಇರೋ ಎಷ್ಟೋ ಕೇಸ್‌ ಇದೆ. ತುಂಬಾ 
ಪರಿಸ್ಥತಿ ಮಿತಿ ಮೀರಿದ್ರೆ ಪೂಲೀಸ್‌ ಠಾಣೆಗೂ ಹೋಗ್ತೀವಿ. ಮಹಿಳಾ 
ಆಯೋಗಕ್ಕೆ ದೂರು ನೀಡ್ತೀವಿ. ಹೀಗೆ ತುಂಬಾ ಆಗಿದೆ. ಕಮಲಾ, 
ಮಾಧವಿ (ಹೆಸರು ಬದಲಿಸಲಾಗಿದೆ) ಕೇಸ್‌ ಇವುಗಳಿಗೆ ಒಂದೆರಡು 
ಉದಾಹರಣೆಗಳು. (ವಿವರಣೆ ಬಾಕ್ಸ್‌ನಲ್ಲಿದೆ ಪು.18) ಅವರ ಆಸಿಗೆ ಸಂಬಂಧ 
ಪಟ್ಟ ಸಮಸ್ಯೆ ಇದ್ರೆ, ಬಂದ್ರೆ ಉಚಿತವಾಗಿ ಕಾನೂನು ಸಲಹೆ ಕೊಡಿಸ್ಟೀವಿ. 

ಈಗ ಫ್ಯಾಕ್ಷರಿಯಲ್ಲಿ ನಮಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ 
ಆದ್ರೆ ನಾವೇ ಮ್ಯಾನೇಜ್‌ಮೆಂಟ್‌ನೊಂದಿಗೆ ಮಾತಾಡುತ್ತೇವೆ. ಅಷ್ಟರ 
ಮಟ್ಟಿಗೆ ನಾವು ತಿಳ್ಕೂಂಡಿದೀವಿ, ಕಾನೂನಿನ ತರಬೇತಿ ಪಡ್ಕೊಂಡಿದೀವಿ. 
ಯಾರ ಹತ್ರ ಏನು ಕೇಳಬೇಕು ಅಂತ ಗೊತ್ತಾಗಿದೆ. ಏರಿಯಾದಲ್ಲಿ 
ಸಮಸ್ಯೆ ಆದ್ರೆ ಕೌನ್ಸಿಲರ್‌ ಹತ್ತಿರ ಹೋಗಿ ಬಗೆಹರಿಸಿಕೊಳ್ಳೀವಿ, ಹೀಗೇ 
ಸರ್ಕಾರ, ಸಾರ್ವಜನಿಕರು, ಬೇರೆ ಬೇರೆ ಸಂಘಟನೆಗಳು ಹೀಗೆ ಎಲ್ಲರ 
ಸಹಾಯ ತಗೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. 


ಗಾ.ಮ.ಕಾ ಮುನ್ನಡೆಯಿಂದ ಕಾರ್ಮಿಕರ ಮಧ್ಯೆ ಸಂಪರ್ಕ 
ಬೆಳೆಸಲು "ಸೂಜಿ-ದಾರ”' ಅನ್ನೋ ಪತ್ತಿಕೆಯನ್ನು ತರ್ತಾ ಇದ್ದೀವಿ. 
ಎಷ್ಟೋ ಜನ ನಮ್ಮ ಸಂಘಟನೆಯನ್ನ "ಸೂಜಿದಾರ ಸಂಘಟನೆ” 
ಅಂತನೇ ಕರೀತಾರೆ. ಪೀಣ್ಯ ಕಡೆಯಲ್ಲಿ ಸೂಜಿದಾರದೋರು ಬಂದ್ರು 
ಅಂತಾರೆ. 


ಮುನ್ನಡೆಯಿಂದ ಕಾರ್ಮಿಕರಗೆ ಆರೋಗ್ಯ ಶಿಬಿರ, ಕಾನೂನು 
ಸಲಹೆ, ಸ್ವ ಸಹಾಯ ಸಂಘ ರಚಿಸಿಕೊಳ್ಳಲು ನೆರವು, ಕನ್ನಡ ಅಭಿವೃದ್ಧಿ 
ಪ್ರಾಧಿಕಾರದಿಂದ ಕಾರ್ಮಿಕರಿಗೆ ಅಕ್ಷರ ಕಲಿಕೆಯ ಶಿಬಿರಗಳು, ಹೀಗೇ 
ಹಲವಾರು ಕಾರ್ಯಕ್ರಮಗಳನ್ನು ನಡೆಯುತ್ತಾ ಇವೆ. ಕಾರ್ಮಿಕ ಕಲ್ಯಾಣ 
ಇಲಾಖೆಯಿಂದ ಮಕ್ಕಳಿಗೆ ಸಿಗೋ ಸ್ಕಾಲರ್‌ಶಿಪ್‌ ಹಣ ಸಿಗೋದಕ್ಕೆ 
ಸಹಾಯ ಮಾಡ್ತೀವಿ. ಜೊತೆಗೆ ನಾವು ನಾಯಂಡಹಳ್ಳಿಯಲ್ಲಿ ಕಾರ್ಮಿಕರ 
ಮಕ್ಕಳಿಗಾಗಿ ಉಚಿತ ಗಂಥಾಲಯ ನಡೆಸ್ತಿದೀವಿ. ಕೆಲವು ಸಂಸ್ಥೆಗಳು, 
ವ್ಯಕ್ತಿಗಳು ನಮಗೆ ಪುಸ್ತಕಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ, ಮಕ್ಕಳು 
ದಿನಾ ಸಾಯಂಕಾಲ ಬಂದು ಪುಸ್ತಕಗಳನ್ನು ಓದಿ ಕೊಳ್ಳುತ್ತಾರೆ. 


ಗಾರ್ಮೆಂಟ್ಸ್‌ ಕಾರ್ಮಿಕರಿಗೆ ಇನ್ನೂ ಸಂಬಳ ಸಾಲದು, ಈಗ 
ಟೈಲರ್‌ ಒಬ್ರಿಗೆ ಹೆಚ್ಚು ಅಂದ್ರೆ ದಿನಕ್ಕೆ 180-185 ರೂ ಇದೆ. ಆದರೆ 
ನಾವು ಗಾರ್ಮೆಂಟ್‌ ಅಂಡ್‌ ಟೆಕ್ಸ್‌ ಟೈಲ್‌ ವರ್ಕರ್ಸ್‌ ಯೂನಿಯನ್‌ 
ಜೊತೆಗೆ ಸೇರಿ, 2007 ರಲ್ಲೇ 200 ರೂ. ಬೇಕು ಅಂತ ಆಂದೋಲನ 


' ನಡೆಸಿದ್ದಿ. ಈಗ ಇನ್ನೂ ಹೆಚ್ಚು ಬೇಕಾಗುತ್ತೆ, ಬೆಂಗಳೂರಿನಲ್ಲಿ ದಿನಾ 


ಬೆಲೆಗಳು ಏರ್ತಾನೇ ಇವೆ. ನಾವು ಬಸ್‌ನಲ್ಲಿ ಓಡಾಡೋಕಾಗ್ನೇ ಇರುವಷ್ಟು 
ಚಾರ್ಜ್‌ ಜಾಸ್ಸಿಯಾಗಿದೆ. ನಾವೂ ನಮ್ಮ ಹಲವಾರು ಸಮಸ್ಯೆಗಳನ್ನ 
ಮೆಮೊರಾಂಡಮ್‌ಗಳನ್ನು ಕೊಟ್ಟು ಸರ್ಕಾರದ ಗಮನಕ್ಕೆ ತರ್ತಾನೇ 
ಇದ್ದೀವಿ. 


KI] ನನ್ನು ಮಾನವನ 


ಕಾರ್ಮಿಕರ ಮೇಲೆ ದೌರ್ಜನ್ಯ ಆದಾಗ, ಸರ್ಕಾರ ನಮಗಿರೋ 
ಕಾನೂನುಗಳನ್ನ ತಿದ್ದುಪಡಿ ಮಾಡಿದಾಗ, ನಾವು ಸಾರ್ವಜನಿಕವಾಗಿ 
ಪ್ರತಿಭಟಿಸಿದೀವಿ. ನಮ್ಮ ಕೂಗು ಸರ್ಕಾರಕ್ಕೆ ಮುಟ್ಟಬೇಕು ಅಂದ್ರೆ ನಾವು 
ಬೀದಿಗಿಳಿಯಬೇಕು ಅನ್ನೋದು ನಮಗೆ ಗೊತ್ತಾಗಿದೆ. 

ಗಾರ್ಮೆಂಟ್ಸ್‌ ನಲ್ಲಿ ಕೆಲಸ ಮಾಡೋರು ಯಾರಿಗೂ ಕಡಿಮೆ 
ಇಲ್ಲ, ಅವರಿಗೂ ಗೌರವ ಇದೆ ಅಂತ ಸಮಾಜಕ್ಕೆ ತೋರಿಸಿಕೊಡೋದು 
ನಮ್ಮ ಜವಾಬ್ದಾರಿ ಅಂತ ಅಂದ್ಯೊಂಡಿದೀವಿ. ಎರಡು ಸಾರಿ ತುಂಬಾ 
ಹಿರಿಯ ಮಹಿಳಾ ಕಾರ್ಮಿಕರನ್ನು ಅವರ ಸೇವೆಗಾಗಿ ಸನ್ಮಾನ 
ಮಾಡಿದೀವಿ. 


ಈ ಎಲ್ಲ ಚಟುವಟಿಕೆಗಳಿಗೂ ಮೊದಲೇ ಮಾಡಿಕೊಂಡ 
ಒಪ್ಪಂದದಂತೆ, ಕಳೆದ ವರ್ಷದವರೆಗೂ ಆಕ್ಸ್‌ಫ್ಯಾಮ್‌ ಸಂಸ್ಥೆ, ಸಿವಿಡೆಪ್‌ 
ಮೂಲಕ ಹಣಸಹಾಯ ಮಾಡ್ತಿತ್ತು. ಈಗ ಅದು ನಿಂತಿದೆ. ನಾವು ನಮ್ಮ 
ಸಂಘಟನೆಯನ್ನು ನಾವೇ ನಡೆಸುತ್ತಿದ್ದೇವೆ. ಹಲವಾರು ಚಟುವಟಿಕೆಗಳು 
ಕಾರ್ಮಿಕರ ಸದಸ್ಯತ್ವದ ದುಡ್ಡಿನಿಂದ ನಡೆಯುತ್ತಿದೆ. ಕಾರ್ಯಕ್ರಮಗಳನ್ನು 
ಮಾಡೋವಾಗ, ಕಾರ್ಮಿಕರ ಬಗ್ಗೆ ಕಾಳಜಿ ಇರೋ ಹಲವಾರು ವ್ಯಕ್ತಿಗಳಿಂದ 
ಹಣ ಸಂಗ್ರಹಿಸಿ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಕಷ್ಟ ಅನಿಸಿದ್ರೂ ನಾವೇ 
ನಮ್ಮ ಸಂಘಟನೆಯನ್ನು ನಡೆಸಿಕೊಂಡು ಹೋಗುವುದು ತುಂಬಾ ಮುಖ್ಯ. 


ಗಾರ್ಮೆಂಟ್ಸ್‌ ಕಾರ್ಮಿಕರು ಬೆಂಗಳೂರಿನಲ್ಲಿ ಸುಮಾರು 5 
ಲಕ್ಷದಷ್ಟು ಇದ್ದಾರೆ, ಎಲ್ಲರಿಗೂ ಕೆಲಸ ಮಾಡಲು ನಮ್ಮ ಮಿತಿಯಲ್ಲಿ 
ಆಗೋದಿಲ್ಲ. ಆದ್ರೂ ನಾವು ಯಾರೇ ನಮ್ಮ ಹತ್ತಿರ ಸಮಸ್ಯೆಗಳನ್ನು 
ತಂದ್ರೂ ಅದನ್ನು ಪರಿಹರಿಸೋದಕ್ಕೆ ಪ್ರಯತ್ನಿಸ್ಸೀವಿ. ನಾವು ಬೆಳಗಿನಿಂದ 
ಸಂಜೆವರೆಗೂ ಫ್ಯಾಕ್ಷರಿಯಲ್ಲಿ ಕೆಲಸ ಮಾಡಿ, ನಂತರ ಸಂಘಟನೆ 
ಕೆಲಸ ಮಾಡಬೇಕು. ಸಮಯದ ಅಭಾವದಿಂದಾಗಿ ನಮ್ಮ ಕೆಲಸವನ್ನು 
ತುಂಬಾ ದೂರ ದೂರ ಮಾಡಲು ಸಾಧ್ಯವಾಗ್ತಾ ಇಲ್ಲ. 


ತುರ್ತು ಸಂದರ್ಭದಲ್ಲಿ ಬೆಂಗಳೂರಿನ ಎಲ್ಲ ಮಹಿಳಾ ಸಂಘಟನೆಗಳು, 


ಮಾನವ ಹಕ್ಕು ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ಕಾರ್ಮಿಕರ 


ಮೇಲೆ ಕಾಳಜಿ ಇರುವ ವ್ಯಕ್ತಿಗಳು ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. 
ಸಂಘಟನೆಯ ಬೆಳವಣಿಗೆಗೆ ಮಾರ್ಗದರ್ಶನ ನೀಡಿದ್ದಾರೆ. ಅವರೆಲ್ಲರ 
ಸಹಕಾರದಿಂದ ನಾವು ಇಷ್ಟು ಕೆಲಸ ಮಾಡಲು ಸಾಧ್ಯವಾಗಿದೆ. 
ಕಾರ್ಮಿಕರು ಈ ಸಂಘಟನೆಯಿಂದ ಸಹಾಯ ಆಗೇ ಆಗುತ್ತೆ ಅನ್ನೋ 


ನಂಬಿಕೆಯಿಂದ ಬರ್ತಾರೆ. ಆ ನಂಬಿಕೇನಾ ಉಳಿಸಿಕೊಳ್ಳೇಕು. 
OQ 


“ರಾಜಾರಾಮ ಮೋಹನರಾಯ್‌ ಅವರ ಸಹೋದರ ಮರಣಹೊಂದಿದ್ದ ಸಂದರ್ಭದಲ್ಲಿ ಅವರ ಅತ್ತಿಗೆ ತನ್ನ ಪತಿಯೊಂದಿಗೆ ಚಿತೆಯೇರಲು 
ಸಿದ್ಧ ಳಾಗಿದ್ದಳು. ರಾಯ್‌ ಅವರು ಅದನ್ನೆಷ್ಟೇ ಖಂಡಿಸಿದರೂ ಉಪಯೋಗವಾಗಲಿಲ್ಲ. ಆದರೆ ಬೆಂಕಿಯ ರುಳದಿಂದ ತಡೆಯಲಾರದೇ 
ಅದರಿಂದ ಹೊರಬರಲು ಆಕೆ ಪೆಯತ್ನಿಸುತ್ತ ಇದ್ದಾಗ ಸಂಬಂಧಿಗಳು ಮತ್ತು ಪುರೋಹಿತರು ಆಕೆಯನ್ನು ಕೋಲಿನಿಂದ ಒತ್ಲಾಯವಾಗಿ 
ಬೆಂಕಿಗೆ ತಳ್ಳಿದರು. ಆಕೆಯ ಚೀರಾಟ, ತಮಟೆ ವಾದ್ಧಗಳಲ್ಲಿ ಮುಳುಗಿ ಹೋಯಿತು. ಆಗಲೇ ರಾಯ್‌ ಈ ಅನಿಷ್ಠ್ಟದ ವಿರುದ್ಧ ಬಂಡೇಳಬೇಕೆಂದು 


ಪಟತೊಟ್ಟರು. 


ನಮ್ಮ ಮಾವನ 


-ಜಯಪ್ಪಕಾಶ್‌ ಮಾವಿನಕುಳಿ (ಮಹಿಳೆಯರೇ ಮತ್ತು...) 


ಜ್ಞಾನದ ಹಂಬಲ ಎತ್ತರಕೆ ಏಕುವ ತವಕ 
ಸುತ್ತಲಿನ ಬೆಳಕ ಅರಿವ ಕುತೂಹಲ 
ಪ್ರಶ್ಸೆ ಉತ್ತರಗಳಲಿ ಅರಿವಿನ ಅನಾವರಣ 
ತಿಳಿಯುವ ಬಯಕ್‌ ಸೃಷ್ಟಿಯ ಹೂರಣ 
ಧುತ್ತೆಂದು ಅಪ್ಪಳಿಸಿದ ಛಾಟಿಯ ಏಟು 
ತಲ್‌ ಸಹಸ್ರ ಹೋಳಾದೀತು ಜೋಕ್‌ 
ಜ್ಞಾನ ದಾಹಕ್‌ ಬಿದ್ದಿತು ಅಂಕ್‌ 

ತನ್ನುದ್ದ ಮೀರಿ ಬೆಳೆದರೆ ಎನ್ನುವ ಶಂಕೆ? 
ಜ್ಞಾನಿ ಜನಕನೂ ತಟಸ್ಸ 

ಗಡಿದಾಟಿದರೆ ಸಮಾಜದ ಸ್ವಾಸ್ಕ್ಯ? 


೨ 

ಹೆತ್ತವಳು ಕೇವಲ ಬಿಂಬ 

ಅಪ್ಪನಿಗೆ ಬಿಡುವಿಲ್ಲದ ರಾಜಕಾರಣ 
ಅವ್ಹೆಯ ಬೆಚ್ಚ ನ ಅಪ್ಪುಗೆ 
ರಾಣಿಯಾಗುವ ಕನಸು 

ಓದಾಡಿದೆ ಒಂದಲ್ಲ ಮೂರು ಅಂತಃಪುರ 
ರಾಜಖುಷಿಯ ತಪೋಭೂಮಿ ಬಿಡಲಿಲ್ಲ 
ನಾಲ್ವರು ಮಕ್ಕಳ ಮಹಾಮಾತೆ 
ದಕ್ಕಿದ್ದು ಹೆರಿಗೆನೋವು ಸಂಕಟ 


ಭೂಮಿಗೆಲ್ಲಿಯದು ಚಿಗುರಿನ ಮೇಲಿನ ಹಿಡಿತ? 


ಬೀಜದ್ದೆ ಕಾರುಬಾರು ಧರ್ಮಸೂಕ್ಕ್ಮತೆ 
ತಾಯ್ತನದ ಸುಖ ಮರೀಚಿಕ್‌ 
ಅಂತರಂಗದ ಕದಮುಚ್ಚಿ ದ ಬದುಕು 
ನಾಲ್ವರ ತಣಿಸಿದವಳಿಗೆ ಕನ್ಯತ್ವ ಉಚಿತ 
ಲೌಕಿಕಕೆ ವಿದಾಯ ಕಾನನದ ಸೆಳ್‌ತ 


೩ 

ಅಪ್ಪ ಕಲಿಸಿದ ಅಕ್ಷರವಿತ್ತು 

ಸಂಗಾತಿ ಆಯ್ಕೆ ನನ್ನದಿತ್ತು 
ಅರಮನೆಯ ಭೋಗಕ್ಸ್‌ ಹೇಸಿದೆನೆ? 
ಕಾನನದ ಬದುಕು ಕೈಬೀಸಿ ಕರೆಯಿತೆ? 
ಒಲವಿನೊಡನಾಟದಲಿ ದಿನಗಳುರುಳಿತ್ತು 
ಸಂಗಾತಿಯ ಕೊರಳಿಗೆ ಯಮನ ಪಾಶ 
ಅರಿವಾಯಿತು ಅವನೀಗ ವಿಧಿವಶ 
ತುಟಿತೆಕೆದು ಕಟ್ಟಿದೆ ಮಾತಿನ ಮಂಟಪ 
ನೇದ ಬಲ್‌ಗೆ ಜೇಡ ತಾನೇ ಬಲಿ 
ಲೋಕ ಕಟ್ಟಿತು ಪತಿವ್ರತೆಯ ಪಟ್ಟ 
ಒಳಗೊಳಗೇ ನಕ್ಕಿತು ಮನ 


೪ 

ಸ್ವಯಂವರದ ಪುಳಕ ಸಂಭ್ರಮ 
ಶಿವಧನುವ ಕಂದು ಒಳಗೇ ಶೋದನ 
ಗೆಳತಿಯರ ಸಾಂತ್ವನ, ನಿರೀಕ್ಸ್‌ 
ಕನಸಿನ ಸಾಕಾರ ಧೀಮಂತ 

ಪಣಗೆದ್ದ ಗಾಂಭೀರ್ಯ 

ಸಂಶಯದ ದಳ್ಳುರಿಗೆ ಬದುಕು ಗಾಳಿಪಟ 
ಹಗ್ಗ ಹಾವಾದುದ ಕಂದು ದಿಗೃಮೆ 
ಅಶೋಕದ ನೆಕಳಿಗಿಂತ ಭೀಕರ 
ಮಾತು ಬೆಳ್ಳಿ ಮೌನ ಬಂಗಾರ 
ಪಾತಿವ್ರತ್ಯದ ಆದರ್ಶ ಮೂರ್ತಿ 
ಅಂತರಂಗದ ಅನಾವರಣಕ್ಕ್‌ಲ್ಲಿ ತಾವು? 


೫ 

ಫಕ್ಕನೆ ಎಚ್ಚರ ಕಾನನ ಭೀಕರ 
ಸಂಗಾತಿಯ ಕಾಣವ ಕಾತರ 
ಸುತ್ತಲೂ ನೋಟ ವ್ಯರ್ಥ ಹುಡುಕಾಟ 
ಹಂಸ ತೂಲಿಕೆಯ ಸುಪ್ಪತ್ತಿಗೆ 
ಅಂಚೌ್‌ಕೊರಳ ಸಂದೇಶದ ಆಕರ್ಷಣೆ 
ಮೊಗೆದಷ್ಟೂ ತೀರದ ಒಲವಿನ ಪೂರ 
ಈಗೆಲ್ಲಿ ಆ ನನ್ನ ಸರದಾರ 

ದಾಳಕ್ಕೆ ಬದುಕು ಮೂರಾಬಟ್ಟೆ 

ನಾದ ಬಿಟ್ಟಾಗ ಬರಲಿಲ್ಲ ಅಳು 

ಭೀಕರ ಕಾನನ ಒಂಟಿಗೋಳು 


19 Ro 


ಹಿ 9) 


ಪಂಚಪತಿತ್ತ ಲೋಕ ಬಿಸ್ಥಿತ ಚನೆ ನಡೆದದ್ದೇ ದಾರಿ ಎಂಬ ಅಹಮಿಕೆ 
ಜನ್ಮಾಂತರದ ಜಿಜ್ಞಾಸೆ ಪರಸತಿಯ ಸೇರುವ ಬಯಕೆ 

ಹಲವರ ಮನದಲ್ಲಿ ಭುಗಿಲೆದ್ದ ಬಯಕ ಅಪ್ಪುನ ಮೋಹಕೆ ಮಕ್ಕಳ ಬಲಿ 

ದಾರಿ ಹಣ್ಣೆಂಬ ಭಮೆ ಮೇಲಾಟ ವೀರಜನನಿ ಯಾವ; ಪುರುಷಾರ್ಥಕ್ಕೆ | 
ಅಗ್ಗಿಕನ್ಯೆ ದಹಿಸಿದ್ದು ತನ್ನನ್ನೆ ಕಾರ್ಯೇಷು'ದಾಸಿ 'ಕರಣೇಷು ಮಂತ್ರ 
ಒಳಗೆ ದಾವಾನಲ ಹೊರಗೆ ಗಾಂಭೀರ್ಯ ಒಳಗೆ ಹೃ ದೆಯದ ಮಿಡಿತ 

ನಗು ಕಾರಣ ಲೋಕ ನಂಬಿತು ಸ ಬದುಕು" ಬಟಾಬಯಲು 

ಹಿರಿತನದ ಪ್ರತಿಷ್ಗೆ ಯಾರ ಬಿಟ್ಟೀತು | ne 

ನೂರು ಸವಾಲು ಬದುಕು ಆಪೋಶನ: - 

2 $೪4 ಕನಸಿನ ಸಾಕಾರ ಮನದನ್ನ ರಾಜಕುವರ 


ಖುಷಿಗಳ ಕಾದಾಟ ಸತ್ಯದ ಹುರುಡು 
ಆಶಿತರ ಬಗೆಗೆ ಕುರುಡು 

ಧರ್ಮೇಚ ಅರ್ಥೇಚ ಬರೀ ಜೊಳ್ಳು -, 
ಕಾಲನ್ನಲ್ಲ ಬದುಕನ ಚುಚ್ಚಿದ ಮುಳ್ಳು 
ಸತ್ಯದ ಸಾಕ್ನಾತ್ಮಾರ ಲೋಕ ನಿಬ್ಸೆರಗು 
ಪತಿಯ ಅನುಸರಣೆ ದಕ್ಕಿದ್ದು ಬುಕುಗು 
ಕಹೋಣನೆಕಡುಂ ಹೋರೆ ಗಿಡುವಿಂಗೆ ಮಿತ್ತು 


"ಚನ್ನನ ನ್ಸಾವ ಕುರುಹು 
'ಗಂಡಿಗೆ:ಹೆಣಾ ಡ್ಲಾಗಿ ಹ ಗಂಡಾಗಿ. 


ಕಾಲು ಕಣ್ಗ ಕ ಕಿಬಿಗಳಿದ್ದೂ ಸಂಕೀಣ£ ' 

ತುಸು ಉಸಿರಾಡಿ ನಿಕಾಳವಾಗುವ ಬಯಕೆ : 

ದೂಢಿನ್ನ ಸೊ ಮಿಣುಕು ದೀಪ 
ಪುಳಸುವ ಸಿಡಿಲ ರವ 

ಹ ಪುರಾಣಗಳ ಪಾಠ 

ಕಿವಿ ಮುಚ್ಚಿ ಗುರಿ ಮುಟ್ಟುವ ದೃಢತೆ 


‘The 
Weave 
NW Weg 


ಹ ಲೂರ್ಮಿಳಾ ಪವಾರ್‌ 
ಅನು: ಮಂಗ್ಗೂರ ವಿಜಯ 


pe ಲ 
ಬ್‌ \ 
« “YOM 
x1 
< 


AN ar 


} 
Urmila Ys 


(ಹಿಂದಿನ ಸಂಚಿಕೆಯಿಂದ) 


ರತ್ನಾಗಿರಿ ಉದ್ಯೋಗ ವಿನಿಮಯ ಕೇಂದ್ರದಿಂದ ಉದ್ಯೋಗಕ್ಕೆ 
ಆಯ್ಕೆ ಮಾಡಿರುವ ಪತ್ರ ಬಂತು. ಅದನ್ನು ಗಂಡನಿಗೆ ತೋರಿಸಿ, 
ಸಂತೋಷ ಪಟ್ಟೆ. ಅದೇ ಊರಲ್ಲಿ ಕೆಲಸ ಸಿಕ್ಕಿದ್ದು ಇನ್ನೂ ಸಂಭ್ರಮ 
ತಂದಿತ್ತು. 

ಮಾರನೇ ವಾರವೇ ಕೆಲಸಕ್ಕೆ ಹಾಜರಾದೆ. ನೋಡನೋಡುತ್ತಿದ್ದ 
ಹಾಗೆ ತಿಂಗಳುಗಳು ಕಳೆದವು. ಮೊದಲ ಬಾರಿ ಪಡೆದ ಸಂಬಳವನ್ನು 
ಹೆಮ್ಮೆಯಿಂದ ತಂದೆ, ಅದೇಕೊ ಅದನ್ನು ಒಯ್ದು ಗಂಡನ ಕೈಲಿಟ್ಟೆ, 
ಹರಿಶ್ಚಂದ್ರ "ನನ್ನ ಬಳಿ ಬೇಡ; ನೀನೇ ಇಟ್ಟುಕೊ' ಎಂದೇನೂ ಹೇಳಲಿಲ್ಲ. 
ಮುಂದೆಯೂ ಇದೇ ರೂಢಿಯಾಯಿತು. 

ನಾಲ್ವಾರು ತಿಂಗಳ ನಂತರ ಒಂದು ದಿನ ಟೆಲಿಗ್ರಾಂ ಬಂತು. 
ಅಪಘಾತದಲ್ಲಿ ಅಣ್ಣ ಶಾಹು ಸಾವನ್ನಪ್ಪಿದ ಸುದ್ದಿ ಬರಸಿಡಿಲಿನಂತೆ 
ಬಡಿಯಿತು. ಅಪ್ಪನ ನಂತರ ಅಣ್ಣನೇ ಎಲ್ಲಾ ಹೊಣೆ ಹೊತ್ತಿದ್ದ. ತನ್ನ 
ಸಂಸಾರದ ಜೊತೆಗೆ ನಾಲ್ದರು ಅಕ್ಕಂದಿರು ಮತ್ತು ನಾನೊಬ್ಬ ತಂಗಿಯನ್ನು 
ನೋಡಿಕೊಳ್ಳುತ್ತಿದ್ದ, ಯಾರಿಗೂ ಕಟು ಮಾತಾಡಿದವನಲ್ಲ. ನನ್ನ 
ಮದುವೆಗಂತೂ ಗಟ್ಟಿ ಒತ್ತಾಸೆಯಾಗಿ ನಿಂತಿದ್ದೇ ಅವನು. 

ಹರಿಶ್ಚಂದ್ರ-ನಾನು ಊರಿಗೆ ಹೋದೆವು. ಅಕ್ಕಂದಿರು ಬಂದಿದ್ದರು. 
ಮನೆ ಶೂನ್ಯವಾಗಿತ್ತು. ಅಮ್ಮನ ದುಃಖದ ಕಟ್ಟಿ ಒಡೆದಿತ್ತು. ಆಕೆ ಏನೆಲ್ಲಾ 
ಕಂಡಿದ್ದಳು. ನಮಗೆ ತಿಳಿದಂತೆ ಸಮಾಧಾನ ಮಾಡಿದೆವು. ಅಣ್ಣನಿಗೆ 
ಯಾವ ಕಾಯಿಲೆಯೂ ಇರಲಿಲ್ಲ; ಅವನ ಜೀವನ ಕೂಡ ಅತಿ 
ಸರಳವಾಗಿತ್ತು. ಮನೆಯ ಜವಾಬ್ದಾರಿ ಇನ್ನು ಹೇಗೆ ಎಂಬುದು ಅಮ್ಮನ 
ಮುಖ್ಯ ಪ್ರಶ್ನೆಯಾಗಿತ್ತು ಎಷ 

ಸಂನಾಕರ್ಮಗಳು ಮುಗೆಯೇ 
ಎಲ್ಲವೂ ಬೌದ್ಧ ವಿಧಿಯಂತೆ ನಡೆದ : ಬಳಿಕ ಅಕ್ಕಂದಿರೆಲ್ಲ ಜೊತೆಯಾಗಿ 

. ಊರ ಮೀನು ಇತ್ಯಾದಿ ಎಲ್ಲವನ್ನೂ 


ಬಿಟ್ಟು ಯಾರಾದರೊಬ್ಬ ಮಗಳ ' ಮನೆಯಲ್ಲಿರುವುದು ಸೂಕ್ತವೆಂದು" 
; ಒಪ್ಪಲಿಲ್ಲೂ."ನನ್ನ ಹೆಣವೂ; ಇಲ್ಲೇ " 
ಬೀಳಬೇಕು' ಎಂಡು ಕಟುವಾಗಿ; ಮಡಿದಾಗ, ನಾವು ಸುಮ್ಮನಾದೆವು. 


"ನೀವೆಲ್ಲ ಹೊರಢಿ; ನಾನಲ್ಲೇ ಇಿರುವವಳಿ' ಎಂದು ಅಮ್ಮ ಧೃಢವಾಗಿ 
ಹೇಳಿದಳು. ನಾವೆಲ್ಲ ಕೆಲವು ದಿನ ಬಿಟ್ಟು ಈ ವಿಷಯಪೆನ್ನು ಮತ್ತೆ 
ಮಾತಾಡೋಣ” ಎಂದುಕೊಂಡೆವು ಎಲ್ಲರೂ ಹೋದ ಬಳಿಕ, ನಾವೂ 
ಹೊರಟು ಬಂದೆವು. 4 

ದಿನಗಳು ಉರುಳುತ್ತಿದ್ದವು; ಪಟ್ಟಣಕ್ಕೆ ತುಸು ದೂರವಾದರೂ 
ಯಾರದೂ ಕಿರಿಕಿರಿಯುಲ್ಪದೆ ಮನೆ ಸಿಕ್ಕಿತ್ತು ತಿಂಗಳುಗಳು ಕಳಯುತ್ತಿದ್ದವು. 
ಹೀಗಿರುವಾಗಲೇ ಒಂದು ತಿಂಗಳು “ನಿಗದಿತ ಸಮಯಕ್ಕೆ ನಾನು 
ಮುಟ್ಟಾಗಲಿಲ್ಲ. ನಾಲ್ಕಾರು ದಿನ ಹಿಂದೆ-ಮುಂದೆ ಆದೀತೆಂದು ಕಾದು 


ಬಿದಿರಿನ ಬುಟಿ 


ು ಏಳು ದಿನಗಳು ಹಿಡಿದವು: 


| ಲಾಗಿತ್ತು. 


ನೋಡಿದೆ; ಆಗಲಿಲ್ಲ. ಆಗ ಮನಸ್ಸು ಮುದಗೊಂಡಿತು. ಹರಿಶ್ನಂದನಿಗೆ 
ಹೇಳಿದೆ. ಅವನಿಗೆ ಹರ್ಷಾತಿರೇಕ. ಹಿಡಿದು ಮುದ್ದಾಡಿದ. ನಿಜವೆಂದರೆ, 
ನನಗೆ ಅಷ್ಟೇನೂ ಆನಂದಾತಿರೇಕ ಉಂಟಾಗಿರಲಿಲ್ಲ. ಜವಾಬ್ದಾರಿ 
ಹೆಚ್ಚಾಗಲಿರುವ ಅರಿವಾಗುತ್ತಿತ್ತು. ತವರು ಮನೆಯಿಂದ ನೆರವು ಸಿಗುವ 
ಹಾಗಿರಲಿಲ್ಲ. ಕೆಲಸಕ್ಕೆ ಸೇರಿದ ಮೇಲೆ ನನಗೆ ಹೆಚ್ಚಿನ ವಿದ್ಯಾಭ್ಯಾಸ 
ಮಾಡುವ ತುಡಿತ ತೀವವಾಗಿತ್ತು. 


ದಿನಗಳು ತುಂಬುತ್ತಿದ್ದವು. ಮೋಹನ-ನೀಲಾ ಬಂದು ಮಾತಾಡಿಸಿದರು; 
ಸಂತೋಷ ಪಟ್ಟರು. ಅಮ್ಮನ ಮನೆಗೆ ಹೋಗಿ ಬಂದೆವು. ಹರಿಶ್ಚಂದ್ರನ 
ತಾಯಿಯೂ ಬಂದು ನೋಡಿದರು. ಆರೋಗ್ಯವಾಗಿರುವ ರೀತಿಯನ್ನು 
ತಿಳಿಸಿದರು. ಮಾತೃಸಹಜ ಕಾಳಜಿಯಿಂದ "ಕೆಲಸ ಬಿಟ್ಟು ಬಿಡು' 
ಎಂದರು. ನಾನು ಎಲ್ಲದಕ್ಕೂ ಹೂಂಗುಟ್ಟಿದೆ. 

ತಿಂಗಳು ಮುಂಚೆ ಅಮ್ಮ ಬಂದಿಳಿದಳು. ಹೆರಿಗೆ ಸಮಯಕ್ಕೆ 
ಅತ್ತೆಯೂ ಬಂದರು. ಹೆರಿಗೆಯ ನೋವು ಕಾಣಿಸಿಕೊಂಡಾಗ ಪ್ರಾಣವೇ 
ಹೋದಂತಾಗಿತ್ತು. "ಇನ್ನೆಂದೂ ಗರ್ಭಿಣಿಯಾಗೋಲ್ಲ' ಎಂದು ಸಾವಿರ 
ಬಾರಿ ಹೇಳಿಕೊಂಡೆ. ಸರ್ಕಾರಿ ಆಸ್ಪತ್ರೆಯ ಲೇಬರ್‌ ರೂಂಗೆ ಅಮ್ಮನೂ 
ಬರಲಿಲ್ಲ; ಅತ್ತೆಯೂ ಬರಲಿಲ್ಲ. ಅಲ್ಲಿ ನೋವಿನ ನಂತರ, ಮಗು 
ಜನಿಸಿದ ನಂತರ ಮತ್ತೆ ಸಾವಿರ ಸಲ "ಮತ್ತೆಂದೂ ಗರ್ಭಿಣಿಯಾಗೊಲ್ಲ' 
ಎಂದು ಹೇಳಿಕೊಂಡೆ. ಮಗು ಹಾಲು ಕುಡಿಯುವಾಗ "ಇಂಥ ಪ್ರಾಣ 
ಹಿಂಡುವ ನೋವನ್ನು ಅನುಭವಿಸಿದ ನಂತರವೂ ಹೆಂಗಸರು ಮತ್ತೆ 
ಮತ್ತೆ ಅಂಥದೇ ನರಕಸದೃಶ ಯಾತನೆಯ ನೋವಿಗೆ ತಮ್ಮನ್ನು ಏಕೆ 
ಗುರಿಪಡಿಸಿಕೊಳ್ಳುತ್ತಾರೆ?' ಎಂದು ಯೋಚಿಸಿದ್ದೆ. "ದೇಹ ಸುಖ'ದ 
ಆಸೆ ಎಂದು ಉತ್ತರ ಹೊಳೆದಾಗ, ಇದಕ್ಕಿಂತ "ಗಂಡನ ಎದುರಿಗಿನ 
ಪಾರತಂತ್ರ್ಯ' ಎಂಬುದೂ ಮಿಂಚಿ ಬಂತು. ಪುರುಷಪ್ರಧಾನ ಸಮಾಜ 
ವ್ಯವಸ್ಥೆಯ ಮೌಲ್ಯಗಳು ಮುಂದುವರೆದಿರುವಾಗಲೂ ಮಹಿಳೆ 
ಅವುಗಳನ್ನು ಪೋಷಿಸುತ್ತಾ ಬಂದಿರುವುದು ಎದ್ದು ಕಂಡಿತು. ನಾನೂ 
ಈ "ದುರಂತ ಚಕ್ರ'ದ ಭಾಗವಾಗಿದ್ದೆ. ,ಏಕೆಂದರೆ, ಅನಂತರ ನಾನು 
ಕೂಡ ಈ ಮಾರಣಾಂತಿಕ ನೋವಿಸ ಪ್ರಕ್ರಿಯೆಯನ್ನು ಎರಡು ಬಾರಿ 
ದಾಟಿದೆ. 


ಗಂಡು ಮಗುವಿನ ಜನನವಾದ ಸುದ್ದಿ ಹಬ್ಬದಾಗ ಎಲ್ಲೆಡೆ 
ಸಂತೋಷ. ವಾರ್ಡ್‌ಗೆ ಕಳಿಸಿದ ಮರುಕ್ಷಣವೇ ಬಂದ ಹರಿಶ್ಚಂದನ 
ಮುಖ ಊರಗಲವಾಗಿತ್ತು'ಅಮ್ಮ ಅತ್ತೆ, ಅಕ್ಕ-ಪಕ್ಕದ ಬೆಡ್‌ಗಳಲ್ಲಿದ್ದವರು 
ನನ್ನನ್ನು ಮತ್ತು ನನ್ನ ಗಂಡನನ್ನು ಅಭಿನಂದಿಸಿದರು. ಇಂಥ ಭಾರಿ 
ಅಭಿನಂದನೆಯೇ ;ಹೆ೦ಗಸಮ್ನು ಮತ್ತೊಮ್ಮ ಗರ್ಭಿಣಿಯಾಗಲು 
ಪ್ರೇರಿಸುತ್ತದೇನೋ ಎಂದೆನಿಸಿತು. ಹೆಣ್ಣು ಮಗು ಹೆತ್ತ ತಾಯಿಜೀವ, 
ತನ್ನ ಪಾಲಿಗೆ ಬರುವ ಮೂದಲಿಕೆ, ತಿರಸ್ವಾರಗಳಿಂದ ಪಾರಾಗಲು 
ಗಳಡುಮಗು ಬೇಕೆಂಬ..ಹೊಂಗನಸು ಕಂಡು, ಮತ್ತೊಮ್ಮೆ ಗರ್ಭಿಣಿ 
ಯಾಗಲು. ಹವಣಿಸುತ್ತದೆ"ಎಂದೂ ಅನಿಸಿತು. 

ಸಹಜವಾಗಿ ಹೆರಿಗೆಯಾಗಿರಲಿಲ್ಲ. ಹಾಗಾಗಿ ಆಪರೇಷನ್‌ 
ಅನಿವಾರ್ಯವಾಗಿತ್ತು ಗ೦ಡನ.ಸಹಿ ಪಡೆದು ಆಪರೇಷನ್‌ ಮುಗಿಸ 
ಇದಕ್ಕಾಗಿ” ನನಗೆ ಹಾಕಲಾದ ನಾಲ್ಕು ಹೊಲಿಗೆಗಳ ಬಗ್ಗೆ 
ಥರಿಶ್ಚರೆದ್ದ ಅಭಿಘೌನಹಿಂಧ ಗಟ್ಟಿಯಾಗಿ ಹೇಳಿಕೊಳ್ಳುತ್ತಿದ್ದ ಹೆಂಡತಿಯ 
ನೋವಿನಲ್ಲೂ “ಬೀಗುವ ಗಂಡನೆ ದರ್ಶನ ನನಗಾಗಿತ್ತು. 


ಹೆರಿಗೆಯ ನಂತರ ಅಮ್ಮ ಮನೆಗೆ ಕರೆದೊಯ್ದಳು. ಅವರಿವರನ್ನು 
ಬೈಯುತ್ತಾ ನನ್ನ ಬಾಣಿಂತನ ಮಾಡಿದಳು. ಅಗ್ಗಿಷ್ಟಿಕೆಯಲ್ಲಿ ಮೈ 
ಕಾಯಿಸಿಕೊಳ್ಳಲು ಹೇಳಿದಳು. ಮಗುವಿಗೆ ಬಿಸಿ ನೀರಲ್ಲಿ ಸ್ನಾನ 
ಮಾಡಿಸಿದಳು. 12ನೇ ದಿನ ಅತ್ತೆ, ನಾದಿನಿ ಬಂದರು. ಮಗುವಿಗೆ 
ಸ್ನಾನ ಮಾಡಿಸಿ, ಉಡುಗೊರೆ ನೀಡಿ, ಊಟ ಮಾಡಿ ಹೊರಟರು. 


ನಮ್ಮ ಮಾನಪ 


ಹರಿಶ್ಚಂದ್ರ ಪ್ರತಿ ದಿನ ಸಂಜೆ ಬಂದು ರಾತ್ರಿಯಾಗುವವರೆಗೆ ಇದ್ದು 
ಹೋಗುತ್ತಿದ್ದ. ಐದನೇ ತಿಂಗಳಿಂದ ಕೆಲಸಕ್ಕೆ ಹೋಗಲಾರಂಭಿಸಿದೆ. 
ಆಗ ಮಗುವನ್ನು ನೋಡಿಕೊಳ್ಳುವುದು ಸಮಸ್ಯೆಯಾಯಿತು. ಹರಿಶ್ಚಂದ್ರನ 
ಸಲಹೆಯಂತೆ ಊರಿನಿಂದ ನಾದಿನಿ ಶಾಲಿನಿಯನ್ನು ಕರೆಯಿಸಿಕೊಂಡೆ; 
ಹೆಚ್ಚೂ ಕಮ್ಮಿ ಒಂದೂವರೆ ವರ್ಷ ಅವಳೇ ಮಗುವನ್ನು ನೋಡಿ 
ಕೊಂಡಳು. ಅವಳಿಗೆ ಗಂಡು ಹುಡುಕುವುದು ನಡೆದೇ ಇತ್ತು ಒಂದು 
ಸಂಬಂಧ ಕೂಡಿ ಬಂತು. ಮದುವೆಯೂ ಆಯಿತು. ಮಗುವನ್ನು 
ನೋಡಿಕೊಳ್ಳಲು ಊರಿಂದ ಮತ್ತೆ ಯಾರನ್ನಾದರೂ ಕರೆಯಿಸಿಕೊಳ್ಳಲು 
ನಿರ್ಧರಿಸಿದೆವು. ಹೆಂಗಸರು ಬರುವುದು ಕಠಿಣವಿತ್ತು ಹಾಗಾಗಿ 15ರ 
ಆಸುಪಾಸಿನ ಪುಡುಗಿಯೊಬ್ಬಳನ್ನು ಒಪ್ಪಿಸಿ ಕರೆತಂಬೆವು. ಒಬ್ಬರ ನಂತರ 
ಇನ್ನೊಬ್ಬರಂತೆ ನಾಲ್ವಾರು ಜನ ಬಂದರು. ಯಾರೂ "ಬಹುಕಾಲ 
ಉಳಿಯಲಿಲ್ಲ. ರತ್ನಾಗಿರಿ ಅವರಿಗೆ ಹೊಂದಿಕೆ ಬರಲಿಲ್ಲ. 


ಮಗುವಿಗೆ ಎರಡು ವರ್ಷ ತುಂಬುತ್ತ ಬಂದಂತೆ ನಾನು ಮತ್ತೆ 


ಗರ್ಭಿಣಿಯಾದೆ. ಈ ಸಲವೂ ಗಂಡು ಮಗುವಾದರೆ ಆಪರೇಷನ್‌ 
ಮಾಡಿಸಿಕೊಳ್ಳುವ ವಿಚಾರ ಮಾಡಿದೆ. ಆದರೆ ಹೇಬ್ಬು ಮಗು ಹುಟ್ಟಿತು. 
ಆಪರೇಷನ್‌ ವಿಷಯ ಹಿಂದೆ ಹೋಯಿತು. ಮೂರು ವರ್ಷಗಳ 
ನಂತರ ಮತ್ತೆ ಗರ್ಭಿಣಿಯಾಗಿ ಹೆತ್ತಿದ್ದು ಮತ್ತೊಂದು ಹೆಣ್ಣು ಕೂಸನ್ನು. 
ಅಲ್ಲಿಗೆ ಇನ್ನೊಂದು ಗಂಡು ಮಗುವಿನ ಆಸೆ ಇಟ್ಟುಕೊಂಡಿದ್ದ ಗಂಡನ 
ವಿಚಾರವನ್ನು ದೂರ ತಳ್ಳಿ, ಆಪರೇಷನ್‌ ಮಾಡಿಸಿಕೊಂಡೆ. ಮುಖ 
ಆಡದಿಸಿಕೊ೦ಡ ಗಂಡನಿಗೆ" "ಒಮ್ಮೆ ನೀವೇ ನೋವು ತಿಂದು ಮಗುವನ್ನು 
ಹೆರಿ; ಆಗ ಎಲ್ಲವೂ ಅರ್ಥವಾಗುತ್ತೆ” ಎನ್ನಬೇಕೆನಿಸಿತು. ಆದರೆ . 
ನಾಲಿಗೆಗೆ ಬರಲಿಲ್ಲ. 


% x x% 


ಮೊದಲನೇ ಮಗು 
ನಾನು ನಿಶ್ಚಿಂತೆಯಿಂದ 
ನೌಕರಳೆನಿಸಿಕೊಂಡೆ. ಸಾ 
ನಾಟಕಗಳಲ್ಲಿನ ನನ್ನ 
ತಿಳಿಯಪಡಿಸಿದೆ. 


ಪಾತ್ರ ಮಾಡಿದವರು 'ಹೆಗ 
ಹಾಕಿ, ನಾನು ನಾಟಕಗಳಲ್ಲಿ ಅಭಿನಯಿಸಿ: 


ಆಹೆ' (ಸದ್ದು! ವಿಚಾರಣೆ ನಡೆಂ 
ರಂಗದ ಮೇಲೆ ಪ್ರದರ್ಶಿಸಿ, 
ಮಾಡಿದರು. 


ಶಾಂತಾಬಾಯಿ ಜೋಗ್‌ ಎಂಬುವವರು ಆಗಿನ ವಿಖ್ಯಾತ pr 


ಕಲಾವಿದೆ. ಕಂಪನಿ ನಾಟಕದಲ್ಲಿ ಪಾತ್ರ ವಹಿಸಲು ಆಕೆ ರತ್ನಾಗಿರಿಗೆ 
ಬಂದಾಗ ಆಫೀಸ್‌ ತಂಡವನ್ನು ಕರೆದೊಯ್ದು ಭೇಟಿ ಮಾಡಿಸಿದೆ: 
ಆಕೆಯ ಬಗ್ಗೆ ತುಸು ಓದಿಕೊಂಡಿದ್ದರಿಂದ ತಂಡದ ನೇತೃತ್ವವನ್ನು 
ನಾನೇ ವಹಿಸಿದ್ದ. ಆದುದರಿಂದ ಶಾಂತಾಬಾಯಿ ಜೊತೆ ಹತಿರದಿಂದ 
ಮಾತಾಡಿದೆ. "ಮುಂಬಯಿಗೆ ಬಂದಾಗ ಬನ್ನಿ ನಾಟಕಗಳಲ್ಲಿ; ಪ ಪಾತ್ರ 
ಮಾಡುವುದಾದರೆ ಹೇಳಿ, ಕೊಡಿಸುವೆ” ಎಂದು ವಿಳಾಸ ನೀಡದ 


ನಮ್ಮ ಮಾವನ 


'ಹರಿತ್ಸಂದನ | ದಿನಚರಿ ಸವಸತ ತಡವಾಗಿ ಏಳುವುದು, 
'ನಿತಕರ್ಮ ಮುಗಿಸಿಕೊಂಡು ಉಪಾಹಾರ 
ಮದ್ಯಾಹ್ನದ ಊಟದ ಬಾಕ್ಸ್‌ ಹಿಡಿದು ಹೊರಬಿದ್ದರೆ ಮರಳುವುದು 


ಶಾಂತಾಬಾಯಿಗೆ ಉತ್ತರಿಸಲು ಧೈರ್ಯವಾಗಲಿಲ್ಲ ಏಕೆಂದರೆ ಆ ಹೊತ್ತಿಗೆ 
ಗಂಡ-ಮಗು ನೆನಪಾಗಿದ್ದರು. 

ಎರಡು-ಮೂರು ವರ್ಷಗಳ ನಂತರ ನನ್ನ ಮೈದುನರೊಬ್ಬರ 
ಮದುವೆ ಮುಂಬೈನಲ್ಲಾಯಿತು. ಹೋದಾಗ ಸಹಜವಾಗಿಯೇ 
ಶಾಂತಾಬಾಯಿಯವರನ್ನು ನೆನಪಿಸಿಕೊಂಡೆ. ದಿನಪತ್ರಿಕೆಗಳನ್ನು ತಿರುವಿ 
ಹಾಕಿ, ಯಾವುದಾದರೂ ನಾಟಕದಲ್ಲಿ ಶಾಂತಾಬಾಯಿ ಪಾತ್ರ 
ಮಾಡುತ್ತಿದ್ದಾಳಾ ಎಂದು ಪುಡುಕಿದೆ; ಸಿಕ್ಕೇ ಬಿಟ್ಟಿತು. ಶಿವಾಜಿ 
ಮಂದಿರದಲ್ಲಿ "ನಟ ಸಾಮ್ರಾಟ್‌' ನಡೆಯುತ್ತಿತ್ತು. ಶಾಂತಾಬಾಯಿಗೆ 
ಇದರಲ್ಲಿ ಪ್ರಧಾನ ಪಾತ್ರ, ನಾವು ನಾಲ್ಕಾರು ಜನ ಒಂದು ದಿನ 
ಶಿವಾಜಿ ಮಂದಿರಕ್ಕೆ ಹೋದೆವು. ಟಿಕೆಟ್‌ ಖರೀದಿಸಿ ನಾಟಕ ನೋಡಿದೆವು. 
ಇಂಟರ್‌ವಲ್‌ನಲ್ಲಿ ಗ್ರೀನ್‌ ರೂಂಗೆ ಹೋಗಿ, "ಶಾಂತಾಬಾಯಿ 
ಪರಿಚಯದವರು; ಅವರನ್ನು ನೋಡಬೇಕು' ಎಂದು ತಿಳಿಸಿದೆವು. 
ತುಸು ಹೊತ್ತಿನಲ್ಲಿ ಶಾಂತಾಬಾಯಿ ಮೇಕಪ್‌ನಲ್ಲೇ ಬಂದಳು. ಆಕೆಯ 
ಕಣ್ಣುಗಳು ಕೆಂಪಗಾಗಿದ್ದವು. ನಾವು ನಮಸ್ತೆ ಎನ್ನುತ್ತಲೇ "ನಾಟಕ 


ಹಿಡಿಸಿತಾ?' ಎಂದು ಕೇಳಿದಳು. ನಾವು ಏನಾದರೂ ಉತ್ತರಿಸುವಷ್ಟರಲ್ಲಿ 
ಒಳಗಿಂದ ಯಾರೋ ಕರೆದಂತಾಯಿತು; ಆಕೆ ಹೋಗಿ ಬಿಟ್ಟಳು. ನನ್ನನ್ನು 
ಆಕೆ ಗುರುತು ಹಿಡಿದಳೆಂದೇನೂ ನನಗೆ ಅನಿಸಲಿಲ್ಲ. ನನ್ನಂಥವರು 
ಎಷ್ಟು ನೂರು ಜನ ಆಕೆಯನ್ನು ಮಾತಾಡಿಸುತ್ತಾರೋ. ಅಡಕೆ ಆಕೆ 
ನಮೊಂದಿಗಿದ್ದ ಒಂದೆರಡು ನಿಮಿಷಗಳಲ್ಲಿ ಮದ್ಯದ ಗಾಢ ವಾಸನೆ 
ಹರ 


ನಂತೆ. ಬಾಬಾಸಾಹೇಬ್‌ pi ಮಾಡ 2 
ಕೇಳಿದ ಭಾಗ್ಯ ಸೆ ಎಂದು ಆತ pe 


ಕೆಲವೇ ದಿನಗಳಲ್ಲಿ "ನಾನೂ 
ರೂ ಮುಂಬೈಗೆ ಹೋದೆವು. 


ಮೊದಲು ಕುರ್ಲಾದಲ್ಲಿದ್ದ 


ಕ ಗಂಡ. ಸ ಾವಿಬ್ಲಕೊ 
ಇಬ್ಬರು ಮನೆಗೆಲಸದವರು. 


ರು. ಆಕೆ-ಆಕೆಯ ಗಂ 


ತ್ತ ನಾಟಕಗಳತ್ತ ಗಮನ ಕ 
ಸೇವಿಸಿ, ಚಹಾ ಕುಡಿದು, 


ರಾತ್ರಿ ಕೇ. ಬಂದವರು ತುಸು ಹೊತ್ತು ರೇಡಿಯೋ ಕೇಳುವುದು, 
ಮಕ್ಕಳ ಜೊತೆ ಅರ್ಧ ಗಂಟೆಯಷ್ಟು ಕಾಲ ಕಳೆಯುವುದು, ಊಟ 


ಮಾಡುವುದು, ನಂತರ ಹಾಸಿಗೆಯಲ್ಲಿ ನನ್ನ ದಾರಿ ಕಾಯುವುದು. 
ಇದು ಅವನ ದಿನಚರಿ. ಇದರಲ್ಲಿ ಏನಾದರೂ ಬದಲಾವಣೆಯಾದರೆ 
ಕೇವಲ 10%ರಷ್ರು ಮಾತ್ರ 

ನನ್ನದೂ ಹೀಗೆ ಇತ್ತು. ಬೆಳಿಗ್ಗೆ 5 ಗಂಟೆಗೆ ಏಳುವುದು; ನೀರು 
ತುಂಬುವುದು; ಎಲ್ಲರಿಗೂ "ಸ್ನಾನಕ್ಕೆ 'ನೀರು ಕಾಯಿಸುವುದು; ಮಕ್ಕಳನ್ನು 
ಎಬ್ಬಿಸುವುದು, ಅವರಿಗೆ ಬಟ್ಟೆ "ತಗೆದು ಕೊಡುವುದು, ಒರಿದೆಡ 


ಉಪಾಹಾರ. ಇನ್ನೊಂದೆಡೆ ಎಲ್ಲರಿಗೆ ಮದ್ಯಾಹ್ನದ ಊಟ ಸಿದ್ಧ 


ಪಡಿಸಿಡುವುದು. ಕೆಲಸದ ಹುಡುಗಿ ಎಲ್ಲರಿಗೂ ಉಪಾಹಾರ 
ಬಡಿಸುತ್ತಿದ್ದಳು ಮತ್ತು ಬಾಕ್ಸ್‌ ರೆಡಿ ಮಾಡಿ ಕೊಡುತ್ತಿದ್ದಳು. ಈ ಟೈಂನ 
ನಾನು ಸ್ನಾನ ಮಾಡಿ ರೆಡಿಯಾಗುತ್ತಿದ್ದೆ. 

9 ಗಂಟೆಗೆ ಎಲ್ಲರೂ ಮನೆ ಬಿಡುತ್ತಿದ್ದೆವು. ಎಲ್ಲರೂ ಹಿಂತಿರು 
ಗುವುದು ಸಂಜೆ 4 ರಿಂದ ಶುರು. ಮೊದಲು ಮಕ್ಕಳು; ನಂತರ 
ನಾನು, ಕೊನೆಗೆ ಗಂಡ. ಬಂದ ತಕ್ಷಣ ಮತ್ತೆ ರಾತ್ರಿಯ ಅಡುಗೆ 
ಶುರು. ಕೆಲಸದ ಪುಡುಗಿ ಹತ್ತಿರದ ಅಂಗಡಿಯಿಂದ ಅಗತ್ಯ ದಿನಸಿ 


ಸಾಮಾನು ತಂದುಕೊಡುತ್ತಿದ್ದಳು. 9 ಗಂಟೆಗೆ ಎಲ್ಲರೂ ಊಟಕ್ಕೆ 


ರೆಡಿಯಾಗಿರುತ್ತಿದ್ದರು. ಊಟ ಮುಗಿಸಿ ಅವರು ತಮ್ಮ ನಾಳೆಯ ತಯಾರಿಗೆ 
ತೊಡಗಿದರೆ, ಗಂಡ ಹಾಸಿಗೆಗೆ ಹೋಗಿ ಕಾಯ ಲಾರಂಭಿಸುತ್ತಿದ್ದ; 
ನಾನೂ ನಾಳೆಯ ಉಪಾಹಾರ, ಊಟದ ಚಿಂತೆಯಲ್ಲಿ ಬೀಳುತ್ತಿದ್ದೆ. 
ಎಲ್ಲಾ ಮುಗಿಸುವಾಗ ಹತ್ತಾಗುತ್ತಿತ್ತು ಮಕ್ಕಳು- ಕೆಲಸ ದ ಹುಡುಗಿ 
ಮಲಗುತ್ತಿದ್ದರು; ಗಂಡನೂ ಮೆಲಿಗಲು ಎಳೆಯುತ್ತಿದ್ದ; ನಾನು 
ಅತೃಪ್ತಿಯಿಂದ ಕೊರಗುತ್ತಿದ್ದೆ. 

ಇಲಾಖೆಗೆ ಸಂಬಂಧಿಸಿದ ಒಂದೆರಡು ಕಾರ್ಯಕ್ರಮಗಳಲ್ಲಿ ನಾನು 
ಮಾತಾಡಿದೆ. ಈ ಹೆಂಗಸು ಚೆನ್ನಾಗಿ ಮಾತಾಡುತ್ತಾಳೆ ಎಂದು ಕೆಲವರಿಗೆ 
ಅನಿಸಿರಲೂ ಬಹುದು. ಸಹೋಡ್ಕೋಗಿಗಳಿಗೆ ನನ್ನ ಜಾತಿ ಗೊತ್ತಾಗಿರ 
ಬೇಕು; ನಾಕಾರು ಜನ ಕೇಳಿದರು. ಮ್ಯಾಟರ್‌ ಆಫ್‌ ಫ್ಯಾಕ್ಸ್‌ ಎಂಬಂತೆ 
ನಾನು ಜಾತಿ ಹೇಳಿದೆ. ಕೆಲವರು ದೂರವಾದಂತೆನಿಸಿತು. ಆ ಬಗ್ಗೆ 
ಜಾಸ್ತಿ ಚಿಂತಿಸಲಿಲ್ಲ. ಅಂಥವರಿಗೂ "ಜಾತಿ ನೋಡಿ ಹತ್ತಿರವಾಗುವುದು, 
ದೂರವಾಗುವುದು ಎರಡೂ ತಪ್ಪು; ವ್ಯಕ್ತಿಯ ಗುಣ, ಸ್ವಭಾವ, ಆಚಾರ, 
ವಿಚಾರ ನಮಗೆ ಇಷ್ಟವಾದರೆ ನಾವು ಸ್ನೇಹಿತರಾಗಬಪುದು' ಎಂದು 
ಮನಬಿಚ್ಚಿ ಹೇಳಿದೆ. 

ಕಚೇರಿಯಲ್ಲಿ ದಲಿತ ಸಹೋದ್ಯೋಗಿಗಳು ತಮಗೆ ತಿಳಿದ 
ಅಂಬೇಡ್ಕರ್‌ ಸಂಘಗಳವರಿಗೆ ನನ್ನ ಬಗ್ಗೆ ಹೇಳಿದ್ದರೇನೊ. ಒಂದೆರಡು 
ಸಂಘಗಳ ಕಾರ್ಯದರ್ಶಿಗಳು "ಧನ ನ್ನು ಭೇಟಿಯಾದರು; ತಮ್ಮ 
ಕಾರ್ಯಕ್ರಮಗಳಿಗೆ ಬಂದು ಬಾಬಾಸಾಹೇಬರ ಬಗ್ಗೆ ಭಾಷಣ ಮಾಡಲು 
ಕರೆದರು. ನಾನೂ ಆಸಕ್ತಿಯಿಂದ ಹೋದೆ. "ಅಲ್ಲಿ ಹಲವಾರು 
ಮುಖಂಡರು, ಯುವಜನರು, ಹೆಂಗಸರು, ವಿದ್ಯಾರ್ಥಿನಿಯರು 
ಪರಿಚಯವಾದರು. 

ರತ್ನಾಗಿರಿಯಲ್ಲಿರುವಾಗಲೇ ನನಗೆ ಬಾಬಾಸಾಹೇಬಠ" "ಬುದ 
ಅಂಡ್‌ ಹಿಸ್‌ ಧಮ್ಮ; ಎಂಬ ಪುಸ್ತಕದ ಮರಾಠಿ ಆವೃತ್ತಿಯನ್ನು 
ಹರಿಶ್ಚಂದ್ರ ತಂದು ಕೊಟ್ಟಿದ್ದ ಆಗ ಪೂರ್ಣವಾಗಿ. ಮತ್ತು' ಮನಸಗೊಟು 
ಓದಲಾಗಿರಲಿಲ್ಲ. ಈಗ" ಇಲ್ಲಿ ಇಂಥ ಸಜೆ“ ಕಾರ್ಯಕ್ರಮಗಳಿಗೆ 


ಹೋಗಲಾರಂಭಿಸಿದ ಮೇಲೆ, ಆ ಪುಸಕವನ್ನು ಓದದೆ ಎಂಥ ತಪ್ಪು 


ಮಾಡಿದೆ ಎಂಬ್ಯುಷ ಮನದಟ್ಟಾಯಿತು. ಹಳೇ 'ಪ್ರಸಕಗಳೆ ಕಟ್ಟಿನಲ್ಲಿಂದ 


ಭಾಷಣ ಕೇಳಿದ್ರೆ ಅಥನ್ನೆಲ್ಲ ಹನಪಿಸಿಕೊಂಡು, ಪುಸ್ತಕ ಅಭ್ಯಾಸ ಮಾಡಿ 
ಅಂಬೇಡ್ಕರ್‌ ಸಂಘಗಳ "ಕಾರ್ಯಕಮಗಳಲ್ಲಿ ಭಾಷಣ ಜಾಡಿ ಭೇಷ್‌ 
ಎನಿಸಿಕೊಂಡೆ. ಆಗ ದಲಿತ ಹೆಣ್ಣುಮಕ್ಕಳು ಭಾಷಣಕಾರರಾಗಿ ಸಿಗುವುದೇ 
ದುಸ್ತರವಾಗಿದ್ದರಿಂದ, ಕೆಲವೇ ತಿಂಗಳಲ್ಲಿ ನಾನು ಉತ್ತಮ ಭಾಷಣಕಾರ್ತಿ 
ಯಾಗಿ ಹೆಸರುವಾಸಿಯಾದೆ. 


ಗಂಡ-ಮಕ್ಕಳ ಜೊತೆಗೂಡಿ ಮೊದಲ ಬಾರಿಗೆ "ಚೈತ್ಯ ಭೂಮಿ' 
ದರ್ಶನಕ್ಕೆ ಹೋದೆ. ಅಲ್ಲಿನ ಮಳಿಗೆಗಳಿಂದ ಹಲವಾರು ಫ್ರಸಕಗಳನ್ನು 
ತಂದೆ. ಬಾಬಾಸಾಹೇಬರ ಜನ್ಮ ದಿನ ಏಪ್ರಿಲ್‌ 14 ಮತ್ತು ಪರಿನಿರ್ವಾಣ 
ದಿನ ಡಿಸೆಂಬರ್‌ 6ರಂದು 'ಹಟುಂಬವರ್ಗದವರೊಂದಿಗೆ ತಪ್ಪದೇ 
ಅಲ್ಲಿಗೆ ಹೋಗಲಾರಂಭಿಸಿದೆ. ಪ್ರತಿ ಬಾರಿ ಹೋದಾಗ ಹತ್ತಾರು 'ಜನ 
ವಿಚಾರವಂತರ ಪರಿಚಯವಾಗುತಿತ್ತು ಉಷಾ ವಾಫ್‌-ವಲಾಸ ವಾಫ್‌, 
ಇಲ್ಲೇ ಭೇಟಿಯಾಗಿ ಸ್ನೇಹಿತರಾದರು. ಅಂತರಜಾತಿ ವಿವಾಹವಾಗಿಯೂ, 
ದಲಿತ ಸಮಾಜದಿರಿದ ದೂರವಾಗದ ಈ ದಂಪತಿ ತಮ್ಮ ಜೀವನವನ್ನೇ 
ಫುಲೆ-ಅಂಬೇಡ್ಕರ್‌ ವಿಚಾರ ಪ್ರಚಾರಕ್ಕೆ ಅರ್ಪಿಸಿಕೊಂಡವರು. 


ಇಲ್ಲೇ ಭೇಟಿಯಾದವರಲ್ಲಿ pe ಹರಳಕರ್‌ ಎಂಬ ಯುವಕನೂ 
ಒಬ್ಬ. ಶಿವಾಜಿ ಮಹಾರಾಜರ ಪಾತ್ರಕ್ಕೆ ಹೇಳಿ ಮಾಡಿಸಿದ ಮುಖಚರ್ಯೆ. 
ತಾನು "ಸಫಾಯಿ ಕರ್ಮಚಾರಿ ಸಂಘ'ದ ಮುಖಂಡ ಎಂದು ಆತ 
ಪರಿಚಯಿಸಿಕೊಂಡ. ಆಸಕ್ತಿಯಿಂದ ಮಾತನಾಡಿದರೆ, ಸಫಾಯಿ 
ಕರ್ಮಚಾರಿಗಳಿಗೆ ಸಂಬಂಧಿಸಿದಂತೆ ಹತ್ತಾರು ಅಂಕಿ-ಅಂಶಗಳನ್ನು, 
ವರದಿಗಳ ಸಾರವನ್ನು ಹೇಳಿದ. ಅಗಾಧ ಕಾಳಜಿಯನ್ನು ವ್ಯಕ್ತಪಡಿಸಿದ. 
ತಾನೇ ಸಫಾಯಿ ಕರ್ಮಚಾರಿಯಾಗಿದ್ದ ಅನುಭವ ಆತನಿಗಿತ್ತು. ಇಂಥ 
ಯಾವ ಕಾಳಜಿಯನ್ನೂ ಹೊಂದಿರದ ನೂರಾರು ದಲಿತ ವಿದ್ಯಾವಂತ 
ನೌಕರ-ಅಧಿಕಾರಿಗಳನ್ನು ಕಂಡಿದ್ದೆ. ಅವರಲ್ಲಿ ನಾನೂ ಒಬ್ಬಳಾಗಿದ್ದೆ. 
ನಮ್ಮಂಥವರ ಬಗ್ಗೆ ಬೇಸರ ಮೂಡಿತು. 


x* % 3% 


ಕಚೇರಿ ಕೆಲಸದ ಭಾಗವಾಗಿ ನನ್ನನ್ನು ತರಬೇತಿಗೆ ನಿಯೋಜಿಸ 
ಲಾಯಿತು. ಹಾಗಾಗಿ ಕಚೇರಿ ಕೆಲಸದಿಂದ ಕೆಲಕಾಲ ವಿನಾಯ್ತಿ ಸಿಕ್ಕಿತು. 
ತರಬೇತಿಯು ನಿಗದಿತ ಕಾಲದಲ್ಲಿ ಇರದ್ದರಿಂದ, ನನಗೆ ಸಾಕಷ್ಟು 
ಸಮಂಯ ಸಿಗತೊಡಗಿತು. ಇದನ್ನು ಪುಸ್ತಕ ಓದುವುದರಲ್ಲಿ 
ವಿನಿಯೋಗಿಸಿದೆ; ಕಥೆ-ಲೇಖನಗಳನ್ನು ಬರೆಯುವುದಕ್ಕೆ ಸಹಾಯ 
ವಾಯಿತು. ಬಿಡುವು ದೊರೆತಾಗ ಏಕಾಂತದಲ್ಲಿದ್ದು ನನ್ನ ಗ್ರಾಮೀಣ 
ಬಾಲ್ಯ, ತಾರುಣ್ಯದ ದಿನಗಳನ್ನು ನಗರ ಜೀವನದಲ್ಲಿ ಪತ್ನಿಯ ಪಾತ್ರವನ್ನು 
ಮೆಲಕು ಹಾಕತೊಡಗಿದೆ. ನನ್ನ ಸಂಪರ್ಕಕ್ಕೆ ಬಂದ ಗ್ರಾಮೀಣ ಮತ್ತು 
ನಗರವಾಸಿ ಮಹಿಳೆಯರ ಜೇವನ ಪದ್ಧತಿಯನ್ನು ಕಣ್ಣಿ ಮುಂಡೆ 
ತಂದುಕೊಂಡೆ. ದಲಿತ ಬಾಲಕಿಯಾಗಿ, "ಮಹಿಳೆಯಾಗಿ" ಮನೆಯ, 
ಜಾತಿಯ ಹಾಗೂ ಬೇರೆ ಜಾತಿಯ ಗಂಡಸು-ಹೆಂಗಸರ ಜೊತೆಗಿನ 
ಸಂದರ್ಭಗಳಲ್ಲಿ ಆದ ಅನುಭವವನ್ನು ಮತ್ತೆ ಅನುಭವಿಸಿದೆ. ಇವೆಲ್ಲಾ 
ಭಯಾನಕ, ಯಾತನಾಮಯ ಕ್ಷಣಗಳಾಗಿದ್ದವು. ಪ್ರತಿಯೊಂದನ್ನು 
ಪುನರ್‌ ಬದುಕಲು ಹವಣಿಸುತ್ತಾ ಅಕ್ಷರಗಳಿಗೆ ತರುವ ಪ್ರಯತ್ನ 
ಮಾಡಿದೆ. 


ನನ್ನ ಹಾಗೆ ತಠಬೇತಿಗೆ ನಿಯೋಜನೆಗೊಂಡಿದ್ದ ನನ್ಯ ಸಹೋದ್ಯೋಗಿ 
ರಾವೂತ್‌ ನಾನು ಕಥೆಗಳನ್ನು ಬರೆಯುವ ವಿಷಯೆ ಆತನಿಗೆ ತಿಳಿದಿತ್ತು 
ತರಬೇತಿ ಮುಗಿದ ಕೂಡಲೇ ಬಹುತೇಕ ಎಲ್ಲರೂ ತಮ್ಮ ತಮ್ಮ ಮನೆಗಳಗೆ 
ಅಥವಾ ಕೆಲಸ ಕಾರ್ಯಗಳಿಗೆ ತೆರಳಿಬಿಡುತ್ತಿದ್ದರು. ಅದರೆ ನಾನು 
ಮಾತ್ರ ನಾಲ್ಕಾರು ಗಂಟೆ ಅಲ್ಲೇ ಕುಳಿತು "ಒಬ್ಬಳೇವಓದು-ಬರಹ 
ಮಾಡಿದ್ದೆ ಒಂದು ದಿನ ಈ 'ರಾವೂತ್‌ ನನ್ನ ಬಳಿ ಬಂದು*ನನಗೆ 
ದತ್ತಾರಾವ್‌ ಬಾರಸ್ಕರ್‌ ಎಂಬ ಕತೆಗಾರರು ಗೊತ್ತಿದ್ದಾರ. ಅವರನ್ನು 
ನಿಮಗೆ ಪರಿಚಯ ಮಾಡಿ ಕೊಡ್ತೀನಿ; ನೀವು' ಅವರೊಂದಿಗೆ ಚರ್ಚಿಸ 
ಬಹುದು, ನಿಮ್ಮ ಕತೆಗಳನ್ನು ಅಭಿಪ್ರಾಯ ಮತ್ತು ಮಾರ್ಗದರ್ಶನಕ್ಕಾಗಿ 
ಅವರಿಗೆ ಕೊಡಬಪುದು' ಎರಿದರು. ನನಗೂ ಈ ಸಲಹೆ ಇಷ್ಟವಾಯಿತು 
ರಾವೂತ್‌ರಿಗೆ ಧನ್ಯವಾದಗಳನ್ನು ಹೇಳಿ "ಅಷ್ಟು'ಮಾಡಿದರೆ ಪ್ರೋತ್ಸಾಹಿಸಿ 
ದಂತಾಗುತ್ತದೆ' ನಂದೆ. 


(ಹುಂದುವರಿಯುವುದು) 


3] ನನ್ನ ನಾನನ 


Registered with Registrar of Newspapers of India under No. KARKAN/2007/22289 
‘NAMMA MANASA’, REGD. No. : MAG(3) NPP/399(A) / 2006-07 KA/BGS/2074/2010-12 


Registered 
Magazine 


24 


°* 
[0 


Posted on 9th of every month at MBC, Bangalore GPO 
Total No. of Pages 


ಚಾಮರಾಜಪೇಟಿ 


ಬೆಂಗಳೂರು - 560 018 


ನಮ್ಮ ಮಾವನ 


114/5, 9ನೇ ತಿರುವು, 2ನೇ ಮುಖ್ಯರಸ್ತೆ, 


ಓಗೊಟ್ಟು ಬಳಿಬಂದೆ 

ಶೂರ.ಓಡಿಟಂ 

ಬಯಲಲ್ಲಿ ಬತ್ತಲಾಗಬೇಕೆಂದಿದ್ದೇನೆ. _ 
೫ ವಿಜಯಶ್ರೀ ಹಾಲಾಡಿ 


ನಮ್ಮ ಮಾನಪ 


